





ಭೂಮಿ ಗುಡುಗಿದಾಗ 


(ಭೂಕಂಪನಗಳು) 


ಡಾ| ಎಂ. ವೆಂಕಟಸ್ಟಾಮಿ 





| 


14೧7೫07111 
2817117885 


ಜಾಗೃತಿ ಪ್ರಿಂಟರ್‌ 


ನಂ. 56/1- ನರಸಿ೦ಹಯ್ಯ ಸಾ। 
ಕೊಟ್ಟಿಗೆಪಾಳ್ಯ, ಮಾಗಡಿ ಮುಖ್ಯರಸ್ತೆ. 
ಚೆಂಗಳೂಹ 560 091 





1211060111 6 11116:11)/1 0:1 
0)/ 


೧. !ಗೆ. '/ಆ೧॥೩೨೬/೩[7)/ 

೫ 519, 390೧ 8100೬, 77/06-/ 

೦೧1//ಬ 0೧, 115೧ (೫/೦೧( 
883೧0810076 - 560 077. 
1100 : 080-22584525 


೧೬011566 0)/ 
ಗಗ/5. 2೩07ಟ(131 ೧17೮5 
10. 56/1-6, 1885177818೧ ೦೩೮60, 
(೦1060381/3, 1130361 !ಗ121೧ ೦೩೮, 
8೩೧08016 - 560 091. 


6 ೬೧೦7 
೯15! ೯6110೧ : 2011 
೧೩069 : 60 * 1 
೧ಗ೦6 : ₹ 50/- ಬೆಲೆ : ₹ 50/- 
10. ೦! ೮೦0169 : 1000 
70 ಅ591/ 11201೧0 - 1/8 ಬಿ677/ 


೦೦೪6೫ 7೩09 : ೧.5. ಅಂ೦೧೩/೩8ಗ 
೧.7.೧ : 220೬71 ೧೧೧6೧ 


೧೧66 ೩! : 
೪೩೦7171 ೧1೧೭೦5 
೫: 56/1-6, !18/78517178180 ಅ8/೮6೧, 
((೦(109081/3, [120361 [1೩/೧ ೧೦೩೦, 
88081016 - 560 091. ೧೧೦೧6 : 080-23583850 


ನಿಮ್ಮೊಂದಿಗೆ 


ನಮ್ಮ ಸುತ್ತಲು ಹಲವು ರೀತಿಯ ನೈಸರ್ಗಿಕ ಘಟನೆಗಳು 
ನಡೆಯುತ್ತಲೆ ಇರುತ್ತವೆ. ಅವು ಏಕೆ ಘಟಿಸುತ್ತವೆ ಎನ್ನುವುದನ್ನು ಬೌದ್ಧಿಕ 
ವಾಗಿ ಮಾನವನು ತಿಳಿದುಕೊಳ್ಳಲು ಪ ಪಾರಂಭಿಸಿದ್ದೆ ಎಜ್ಞಾನದ ಬೆಳವಣಿಗೆ 
ಪ್ರಾರಂಭಗೊಂಡಿತು. ಮಾನವನ ಜ್ಞಾನ ಬೆಳೆದಂತೆ ತನ್ನ ಸುತ್ತಲಿನ 
ಘಟನೆಗಳನ್ನು ವಿಶ್ಲೇಷಿಸುವುದನ್ನು ಕಲಿತುಕೊ೦ಡ. ಇಂದು ವಿಜ್ಞಾನ 
ಎಲ್ಲಾ ಕ್ಷೇತ್ರಗಳಲ್ಲೂ ಸಾಕಷ್ಟು ಬೆಳೆದು ನಿಂತಿದೆ. ನಾವೆಲ್ಲ ಇನ್ನೇನು 
ಇಪ್ಪತ್ತೊಂದನೆ ಶತಮಾನವನ್ನು ತಲುಪುತ್ತಿದ್ದೆ ವೆ. 


ಪ್ರಕೃತಿಯ ವಿಕೋಪಗಳ ಪೈಕಿ ಭೂಕ೦ಪನಗಳು ಮಾನವ 
ಬದುಕಿನ ಮೇಲೆ ಭೀಕರ ಪರಿಣಾಮ ಬೀರಿವೆ. ಪ್ರವಾಹ, ಚ೦ಡಮಾರುತ, 
ಬಿರುಗಾಳಿ, ಅತಿವೃಷ್ಟಿ, ಅನಾವೃಷ್ಟಿ, ಜ್ವಾಲಾಮುಖಿಗಳಂತೆ ಭೂಕಂಪನ 
ಗಳು ಪ್ರತಿವರ್ಷವೂ ನೂರಾರು, ಸಾವಿರಾರು ಜೀವಿಗಳನ್ನು ಬಲಿ ತೆಗೆದು 
ಕೊಳ್ಳುತ್ತಲೆ ಇವೆ. ಚೀನ, ಜಪಾನ್‌, ಫಿಲಿಫೇನ್ಸ್‌ ಮುಂತಾದ ದೇಶ 
ಗಳಂತೂ ಬಿಡುವಿಲ್ಲದೆ. ಭೂಕಂಪನಗಳಿಂದ ತತ್ತರಿಸಿ ಆರ್ಥಿಕವಾಗಿ 
ನಷ್ಟವನ್ನು ಅನುಭವಿಸುತ್ತಲೇ ಬಂದಿವೆ. 
ಹಿಮಾಲಯ ಬುಡದಲ್ಲಿರುವ ನಗರ, ಪಟ್ಟಣ, ಹಳ್ಳಿಗಳು ಭಯದ 
ನೆರಳಿನಲ್ಲೇ ಸುರಕ್ಷಿತವಿಲ್ಲದೆ. ಕಂಗಾಲಾಗಿ ದಿನಗಳನ್ನು ನೂಕುತ್ತಿವೆ. 
ಅತ್ಯಂತ ಸುರಕ್ಷಿತವೆಂದು ಭಾವಿಸಿದ್ದ ದಕ್ಷಿಣ ಭಾರತವು ಸಹ ಈಚೆಗೆ 
ಭೂಕಂಪನಗಳಿಗೆ ತುತ್ತಾಗಿ ಎಜ್ಡಾನಿಗಳ ಲೆಕ್ಕಾಚಾರವೆಲ್ಲ ತಲೆಕೆಳಗಾಗಿದೆ. 
| ಸಾರಾಷ್ಟದ ಕಿಲಾರಿ, ಲಾತೂರ್‌ ಸುತ್ತಮುತ್ತಲಿನ ಪ್ರದೇಶ ೧೯೯೪ರ 
ಪ್ಟಂಬರ್‌ ತ ರಂದು ಭೂಕಂಪನಕ್ಕೆ ಒಳಗಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚು 
ತ ಕೆಲವೇ ನಿಮಿಷಗಳಲ್ಲಿ ಪ್ರಾಣ “'ಳೆದುಕೊಂಡರು. ಕಿ ಜನ 
ವಸತಿಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದರು. ಯಾವುದೇ ರೀತಿಯ 


1% 


ಆರ್ಥಿಕ ನಷ್ಟ ನಮ್ಮಂತಹ ಬಡ ದೇಶಕ್ಕೆ ತಡೆದುಕೊಳ್ಳಲಾರದ 
ನಷ್ಟವಾಗುತ್ತದೆ. 

ಆದಿ ಮಾನವನಿಗೆ ಮೂಲದಲ್ಲಿ ನೈಸರ್ಗಿಕ ಘಟನೆಗಳು ಭಯದ 
ಬೀಜಗಳನ್ನು ಬಿತ್ತಿರಬೇಕು. ಅವನ ಬುದ್ಧಿ ಎಕಾಸಗೊಳ್ಳದ ಕಾಲದಲ್ಲಿ 
ನೈಸರ್ಗಿಕ ಡಿ ಗಳ ಹಿಂದೆ ಆಜಂ ದೈವಶಕ್ತಿ ಆ ದುಷ್ಟ 
ಶಕ್ತಿಯ ಪವಾಡವಿದೆಯೆಂದು ನಂಬಿರಬೇಕು. ಸಸ ಸ್ಟಾಬೋ 
ಮೊದಲಿಗೆ ಭೂಕಂಪನಗಳು ದ್ವೀಪಗಳಿಗಿ೦ತಲೂ ಹೆಚ್ಚಾಗಿ ತೀರ 
ಪ್ರದೇಶಗಳಲ್ಲೇ ಘಟಿಸುತ್ತವೆ ಎಂದು ತನ್ನ ಅಭಿಪ್ರಾಯವನ್ನು ಮಂಡಿಸಿದ. 
ಅರಿಸ್ಟಾಟಲ್‌, ಭೂಮಿಯೊಳಗೆ ಬಿರುಗಾಳಿ ದಹ್ಯ ವಸ್ತುಗಳನ್ನು 
ಉರಿಸಿದಾಗ ಭೂಕ೦ಪನಗಳಾಗುತ್ತವೆ ಎಂದು ಹೇಳಿದ. ರಾಮಾಯಣ 
ದಲ್ಲಿ ಭೂಮಿ ಬಿರಿಯುವ ಪ್ರಸಂಗವನ್ನು ವಿವರಿಸಲಾಗಿದ್ದು ಬಹುಶಃ ಆ 
ಕಾಲಕ್ಕೆ ಭೂಕ೦ಪನಗಳ ಬಗ್ಗೆ ಸ್ಟ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಮಾಡಿಕ. 


ಚೀನಿಯರು ಕ್ರಿಪೂ. ೭೮೦ರಿ೦ದಲೂ ಲಘು ಭೂಕಂಪನದಿಂದ 
ಹಿಡಿದು ಅತಿಭೀಕರ ಭೂಕಂ೦ಪನಗಳ ವಿವರಗಳನ್ನು ದಾಖಲಿಸಿದ್ದಾರೆ. 
ಜಪಾನ್‌, ಕ್ರಿಶ. ೧೬೦೦ರಿಂದ ಎಲ್ಲಾ ಭೂಕಂಪನಗಳ ಎವರಗಳನ್ನು 
ದಾಖಲಿಸಿದೆ. ಈ ವಿವರಗಳು ಭೂಮಿಯ ಅಂತರಾಳವನ್ನು ತಿಳಿದು 
ಕೊಳ್ಳಲು ಸಹಾಯಕವಾಗಿವೆ. ಭೂಕಂಪನ ಹಲವು ರೀತಿಯಲ್ಲಿ 
ಭೂಮಿಯ ಮೇಲೆ ಎದ್ವಂಸಕಾರಿಯಾಗಿದ್ದು ಪರ್ವತ ಪ್ರದೇಶದಲ್ಲಿ ಭೂಮಿ 
ಕಂಪಿಸಿದರೆ ಕಣಿವೆಗಳಿಗೆ ಹಬ್ಬಿ ಕುಳಿತ ಹಿಮರಾಶಿ ಕಳಚಿಕೊಂಡು 
ಪರ್ವತಗಳೇ ಉರುಳಿದಂತೆ ಕೆಳಕ್ಕೆ ಉರುಳುತ್ತದೆ. ಭೂಮಿಯ 
ಕುಸಿತದಿಂದ ರಸ್ತೆಗಳು ನಾಶವಾಗಿ 'ರೈಲುಹಳಿಗಳು ತಿರುಚಿಕೊಂಡು, 
ಎದ್ಯುತ್‌ ತಂತಿಗಳು ಕಡಿದುಹೋಗಿ, ಸ ಹುಟ್ಟಿಕೊಳ್ಳುವುದು ಉ೦ಟು. 
ಕಡಲ ಅಲೆಗಳು ಉಕ್ಕಿ ಭೊರ್ಗರೆಯುತ್ತ ಅಣೆಕಟ್ಟುಗಳನ್ನು ಒಡೆದು, 
ನದಿಗಳು ಉಕ್ಕಿ ಹರಿಯುತ್ತವೆ. ಇನ್ನು ನಗರಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. 
ನಗರಗಳಿಗೆ ಭೂಕ೦ಪನಗಳು ಮೃತ್ಯು ಸ್ವರೂಪವೇ ಸರಿ. ಗ್ರಾಮೀಣ 


ಸ 


ಪ್ರದೇಶಗಳಲ್ಲಿ ದುರ್ಬಲ ಕಟ್ಟಡಗಳು, ಗುಡಿಸಲುಗಳು ಕ್ಷಣಗಳಲ್ಲಿ ಕುಸಿದು 
ಬೀಳುತ್ತವೆ. ಒಟ್ಟಿನಲ್ಲಿ ಕೆಲವೇ ನಿಮಿಷಗಳಲ್ಲಿ ಹೇರಳ ಪ್ರಾಣ ಮತ್ತು ಆಸ್ತಿ 
ಹಾನಿಗೊಳಗಾಗಿ ಆ ಪ್ರದೇಶ ಆರ್ಥಿಕ ನಷ್ಟಕ್ಕೊಳಪಡುತ್ತದೆ. 

ಪ್ರಕೃತಿಯ ಈ ಅದ್ಭುತ ವಎಕೋಪವನ್ನು ವೈಜ್ಞಾನಿಕವಾಗಿ 
ಅರಿಯಲು ಮಾನವ ಶತಮಾನಗಳಿ೦ದಲೂ ಪ್ರಯತ್ನಗಳನ್ನು ನಡೆಸುತ್ತಾ 
ಬಂದಿದ್ದು ಭೂಮಿಯ ಒಳರಚನೆಯನ್ನು ವೈಜ್ಞಾನಿಕ ಸಾಧನಗಳಿಂದ 
ಅರಿತುಕೊಳ್ಳಲು ಸ್ವಲ್ಪ ಮಟ್ಟಿಗೆ ಸಫಲವಾಗಿದ್ದಾನೆ. ಪೂರ್ವಾನುಮಾನ 
ವಾಗಿ ಭೂಕಂಪ ಎಲ್ಲಿ ಯಾವಾಗ ಸಂಭವಿಸಬಹುದು ಎನ್ನುವುದನ್ನು 
ಅರಿಯಲು ವಿಜ್ಞಾನಿಗಳು ಶತಪತ ಪ್ರಯತ್ನ ನಡೆಸುತ್ತಲೆ ಇದ್ದಾರೆ. 
ಅಮೆರಿಕ ಭೂಕಂಪನಗಳ ಅಧ್ಯಯನಕ್ಕೆಂದು ೬೦ ದೇಶಗಳನ್ನೊಳ 
ಗೊಂಡಂತೆ ೧೨೦ ಭೂಕಂಪನ ಮಾಪಕ ಕೇಂದ್ರಗಳನ್ನು ಸ್ಥಾಪಿಸಿ 
ಪ್ರಪಂಚದಾದ್ಯಂತ ಭೂಕಂಪನ ಮಾಪನ ಜಾಲವನ್ನೇ ಬೀಸಿದೆ. ಈ 
ಎಲ್ಲದರ ಎವರಣೆಗಳನ್ನು ಒಳಗೊಂಡಿರುವ ಈ ಪುಸ್ತಕ “ಭೂಮಿ 
ಗುಡುಗಿದಾಗ' ಭೂ ಕ೦ಪನಗಳ ಬಗ್ಗೆ ಒಂದು ಸಣ್ಣ ಪ್ರಯತ್ನವಾಗಿದೆ 
ಎಂದು ಹೇಳಬಹುದಾಗಿದೆ. 

ಇನ್ನು ಈ ವೈಜ್ಞಾನಿಕ ಪುಸ್ತಕವನ್ನು ಪ್ರೀತಿಯಿಂದ ಪ್ರಕಟಿಸುತ್ತಿರುವ 
ಬೆಂಗಳೂರಿನ ಪ್ರಖ್ಯಾತ ಮೆ। ಗೀತಾಂಜಲಿ ಪಬ್ಲೇಕೇಷನ್‌ನ ಗೌರವ 
ಸಂಪಾದಕರಾದ ಶ್ರೀ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರಿಗೆ ವಿಶೇಷ 
ಕೃತಜ್ಞತೆಗಳು ಸಲ್ಲುತ್ತವೆ. ಈ ಪುಸ್ತಕಕ್ಕೆ ಆಧಾರವಾದ ಹಲವು ವೈಜ್ಞಾನಿಕ 
ಪುಸ್ತಕಗಳ ಲೇಖಕರಿಗೂ ಮತ್ತು ಸಂಸ್ಥೆಗಳಿಗೂ, ನಾವು ಆಭಾರಿಯಾಗಿದ್ದೇವೆ. 


- ಎಂ. ವೆಂಕಟಸ್ವಾಮಿ 









ಡಿ 
ಜತೆ ಅತತ 
*" ಕಜಹಜ- 'ಬಾಂಟರ ರಸ ೪೫೫% 

ವ ಹ 71043544 ಕಳಾತಾ 
ಆ ಹಿಸಂರಯತಟ 297೫ರಡಿ `ರಿತ್ಲಿ 
ಈತ ತತಕತತ ಕಸಾ ಅಗಡರಾಂಶ ಢು ಸತಗ 
ಜಘಾನ, ಕ್ರಿತ 7೬71ನಿರಿದ್ದ ಎಲ್ಲು ಭ.ತೆತಿಗಿತತಂಜ ಬಿರ 


ನಟ್ಟಾಟಿಯ ಹಂಪಸಂವ”, 635% ಇತ, ಈೊಳ 
ಜಂತ: ೫ಳವಾಶಿರಡ ಸವಿ-ಷಾಗ: 3೩ ಕಡ ೧6%0%9% 
ಚಾಂಚಿಕಾತೆ ಡ್ವಷ್ಣಾರಪ್ಪಾಸ1% ಅತು? ಇತ್ತ “ಡೇಾದಕಹ 
" ಆರಿಶನಡಳರಿಹ ರತ ಅ ಪ್ರಾಸ್‌ ರಾಗೆಕ್ಬಾಂ6 
ಕಟ್ಟು ಈಡ ಇಟ್ಟ ಇಗ 






ತ್ರ 






ಟೆ 





ಕ ಇ ಸಿರೆ ದ್‌ ರೈೇಲಿಜಿ ಇರು. ತಿರುಚಿಕೊಂಿಡ 
ವಿದ್ಯುತ್‌ ಕಂಕಿಗಳು ಕಡಿದ ಕೋ), ಬೆಂಕೆ ಹುಟಿಕೊಳ್ಳುವುದು. ಉಂಟ 
೪ಡಲ ಆಗೆಗಳು ಉಕ್ಕಿ ಭ ಕೆಯುತ್ತ. ಆಚಳ ಗಳನ್ನು ಒಡೆಡ 
ಸರಗಳು ಬತ್ತಿ ಉಉಯಾ ತವೆ, ಇನ್ನು 1 ಬಗ್ಗೆ ಜೇಳಲೇಬೇಕಾಗ್ಲೀ 
ಜರ್‌್‌್‌್‌ಟಛಟ್‌  ಜಓಟಕಿಂತ ': ಮತ್ತು ಸರಸಿಸವೇ ಇು. ಗಾ?! 


೮. 


ಪರಿವಿಡಿ 


. ಭೂಕಂಪನ 


ಭೂಮಿಯ ಒಳರಚನೆ 


ಭೂಕಂಪನಗಳಿಗೆ ಕಾರಣಗಳು 


. ಭೂಕ೦ಪನ ಮಾಪಕ 
. ಭೂಕ೦ಪನ ವಲಯದ ನಕ್ಷೆ 


ಭಾರತದ ಕೆಲವು ಭಯಾನಕ ಭೂಕಂಪನಗಳು ... 


ನಾಗಾಲ್ಕಾಂಡಿನಲ್ಲಿ ನನ್ನ ಸ್ವಂತ ಅನುಭವ 


ಪ್ರಪಂಚದ ಕೆಲವು ಭಯಾನಕ ಭೂಕ೦ಪನಗಳು ... 


ಭೂಕಂಪನಗಳ ಮುನ್ಸೂಚನೆ 


೦() 


೦೪ 


ಕ 


()65 


ರ್ಯ 


೩೦ 


೩೫ 


೩೮ 


೪ 





ಎ 
ಿ 


ಕೆ 


ಶಾ 
ಈ 


5 5 .£ 8: 5 ಕ1$1' |” 


ಒ 





`ಔಹಂಕಿಜಯು ಗಿ 

ಜಣಂ೪ ಬ೦ಯಂಯ ಸ್ರ 

ರಗಿ೫ರಾ ಗಿಳಗಣಾರಿಯ 8 
ಮ. 

ಕ್ಷಿ ಜಯಂ ೫ಡಂಕಯ 8. 

೬ 0ಈಗ0೫ಂಕಬು 8ಡಯಂಧ ಔಅ8 ದಂ; 5 


ಡಢಿಂಗ೮ ಅಲ್ದ ೫7 ೧೮ದಿಲ್ಮಅಂ16೫ 3 


... ಉಗಣಹಲಕ ಕಡಮುಢಿ ೦8 ದಟಂಡಡ ಅ 


ಓಜ್ಕಯಾಯಡ ಆಗಡಣಂಶಿಯ 7 


೧ ಭೂಕಂಪನ 


ಭೂಮಿ ಕಂಪಿಸಿ ಇದ್ದಕ್ಕಿದ್ದ ಹಾಗೆ ಕಟ್ಟಡಗಳು ಕುಸಿದುಬಿದ್ದಾಗ 
ಭೂಕಂಪನವಾಗಿದೆ ಎನ್ನುತ್ತೇವೆ. ಭೂಕ೦ಪನ ಕೆಲವೇ ಕೆಲವು ಕ್ಷಣಗಳು 
ಮಾತ್ರ ಅಲೆಅಲೆಯಾಗಿ ಎದ್ದು ಭೂಮಿಯನ್ನು ಒಂದೇ. ಸಮನೆ ಕಂಪಿಸು 
ತ್ತದೆ. ಶಾ೦ತವಾಗಿರುವ ನೀರಿನ ಕೊಳದಲ್ಲಿ ಒಂದು ಕಲ್ಲೆಸೆದರೆ, ಕಲ್ಲು ಬಿದ್ದ 
ಸ್ಥಳದಲ್ಲಿ ಅಲೆಗಳು. ಒ೦ದರ ಹಿಂದೆ. ಒಂದು ಹುಟ್ಟಿಕೊ೦ಡಂತೆ 
ಸಾ ಅಲೆಗಳು. ಭೂಮಿಯ ಒಳಗೆ ಹುಟ್ಟಿ ಪ್ರವಹಿಸುತ್ತವೆ. ಕಲ್ಲು 

ದ್ದ ಸ್ಥಳವೆ ಭೂಕಂಪನ ಕೇಂದ್ರ ಆ ಕೇ೦ದ್ರದ ಸುತ್ತಲು ಪ್ರದೇಶ ತೀವ್ರ 
ವಾದ 'ಕಂಪನಕ್ಕೊಳಗಾಗಿ ಆ ಪ್ರದೇಶದಿಂದ ದೂರ "ಸಾಗಿದಷ್ಟು ಕಂಪನ 
ಕ್ಷೀಣವಾಗುತ್ತಾ ಹೋಗಿ ಕೊನೆಗೆ ಪೂರ್ಣವಾಗಿ ಇಲ್ಲವಾಗುತ್ತದೆ. 3ಮಿಯ 
ಒಳಗೆ ಸಾಮಾನ್ಯವಾಗಿ ಭೂಕಂಪನ ಹುಟ್ಟುವ ಸ್ಥಳ ಸಂದಿಂದ ೩೦ 
ಕಿಲೋಮೀಟರುಗಳ ಅ೦ತರದಲ್ಲಿರುತ್ತದೆ. ಬ ಭೂಕ೦ಪನಗಳನ್ನು 
ಕಡಿಮೆ ಆಳದ (614110೪1 66002) ಭೂಕ೦ಪನಗಳು ಎನ್ನುವುದುಂಟು. 
ಕೆಲವು ಕಡೆ ಭೂಕಂಪನಗಳು ಹುಟ್ಟುವ ಕೇ೦ದ್ರಬಿ೦ದು ಸಾಗರ ತಳದಿಂದ 
೭೫೦ ಕಿಲೋಮೀಟರುಗಳಿಗಿಂತ ಆಳ (0000)ವಿರುತ್ತದೆ. 


ಚಿತ್ರ ೧ ರಲ್ಲಿ ಭೂಕಂಪನ ಹುಟ್ಟುವ ಸ್ಥಳವನ್ನು ಉದ್ಗಮ "ಉ' 
(70%) ಎ೦ದು ತೋರಿಸಿದೆ. ಇಲ್ಲಿಂದ ಅಲೆಗಳು. ಪ್ರಾರಂಭವಾಗಿ 
ವೃತ್ತಾಕಾರದಲ್ಲಿ ದೂರದೂರಕ್ಕೆ ಸಾಗುತ್ತವೆ. ಭೂಕಂಪನ ಹುಟ್ಟುವ 
ಕೇಂದಕ್ಕೆ ತೀರ ಹತ್ತಿರವಾಗಿರುವ ಭೂಮಿಯ ಮೇಲಿನ ಸ್ಥಳವನ್ನು "ಆ' 
ಆಧಿಕೇಂದ್ರ (೮0106116) ಎನು ತ್ತಾರೆ. ಭೂಕಂಪನವಾದಾಗ ಆಧಿಕೇಂದ್ರ 
ಯಾವ ಭಾಗದಲ್ಲಿತ್ತೆಂದು ಗುರುತಿಸ ಲಾಗುತ್ತದೆ. ಭೂಕಂಪನದಿಂದ 
ಉಂಟಾಗುವ ತೀವ್ರ ತ೦ಪನ, ಪ್ರಾಣ ಹಾನಿ, ಸಂಪತ್ತಿನ ನಷ್ಟ ಆ ಪ ಪ್ರದೇಶಕ್ಕೆ 


೨ / ಭೂಮಿ ಗುಡುಗಿದಾಗ 


ಅಂದರೆ ನೆಲದ ರಚನೆ, ಶಿಲೆಗಳ ಗಡುಸು ಇತ್ಯಾದಿಗೆ ಸ್ವಲ್ಪ ಮಟ್ಟಿಗೆ 
ಸಂಬ೦ಧಪಟ್ಟಿರುತ್ತದೆ. 


ಭೂಕಂಪನಗಳು 





ಚಿತ್ರ - ೧ ಭೂಕಂಪ ನ ಅಲೆಗಳು ಹರಡುವ ರೀತಿ 


ಭೂಕಂಪನ ಯಾವ ರೀತಿ ಉಂಟಾಗುತ್ತದೆ, ಏಕಾಗುತ್ತದೆ ಎಂಬ 
ಪ್ರಶ್ನೆ ಗಳಿಗೆ ಸರಿಯಾದ ಉತ್ತರಗಳನ್ನು ಕ೦ಡುಕೊಳ್ಳಬೇಕಾದರೆ ಭೂಮಿಯ 
ಕ ರಚನೆಯನ್ನು ಮೊದಲಿಗೆ ಚ ತಿಳಿದುಕೊಳ್ಳಬೇಕು. ಭೂಮಿಯನ್ನು 
ಮುಖ್ಯವಾಗಿ ಮೂರು ವಲಯಗಳಾಗಿ ವಿಭಾಗಿಸಲಾಗಿದೆ. ಶಿಲಾವಲಯದ 
ಮುಕ್ಕಾಲು ಭಾಗವನ್ನು ಸಾಗರ ಆವರಿಸಿದ್ದು ಅದನ್ನೇ ಜಲಾವಲಯ 
ಎನ್ನುತ್ತೆ! ತೇವೆ. ಬ ಇಬ ಹೊರಗಿನ ಅನಿಲ ರಾಶಿಯನ್ನು ವಾಯುವಲಯ 


ಭೂಮಿ ಗುಡುಗಿದಾಗ / ೩ 


ಎ೦ದು ಕರೆಯಲಾಗಿದ್ದು ಇದು ಭೂಮಿಯ ಮೇಲಿನ ಸಸ್ಯ, ಪ್ರಾಣಿ 
ಸಂಕುಲಗಳಿಗೆ ಜೀವನಾಡಿಯಾಗಿದೆ. ಭೂಮಿಯ ಹೊರ ಮೈ ಅಥವಾ 
ಭೌತಿಕ ಲಕ್ಷಣಗಳಾದ ಪರ್ವತ, ಕಣಿವೆ, ಬಯಲು, ಸಾಗರ, 1 
ನದಿಗಳು ನಮ್ಮ ಕಣ್ಣಿಗೆ ಕಾಣಿಸುವ ಭೂದೃಶ್ಯಗಳು. ಭೂಮಿಯ ಶೇಕಡ 
೭೨ರಷ್ಟು ಭಾಗ ಸಾಗರಗಳಿಂದ ಸುತ್ತುವರಿದಿದ್ದರೆ ಉಳಿದ ೨೮ರಷ್ಟು 
ಭಾಗದ ನೆಲ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. 

ಶಿಲಾವಲಯದ ಆಳದಲ್ಲಿನ ಒಳರಚನೆಯನ್ನು ನೇರವಾಗಿ ತಿಳಿದು 
ಕೊಳ್ಳುವುದು ಸುಲಭದ ಕೆಲಸವಲ್ಲವಾದರು ಆಳವಾದ ಗಣಿಗಳು 
ಭೂಮಿಯ ಒಳಗಿನ ಚಿತ್ರಣವನ್ನು ಸ್ವಲ್ಪ ಮಟ್ಟಿಗೆ ನಮಗೆ ತೋರಿಸಿವೆ. ದಕ್ಷಿಣ 
ಆಫ್ರಿಕಾದ ಚಿನ್ನ ಮತ್ತು ದ ಗಣಿಗಳು ಸುಮಾರು ೪೦೦೦ 
ಮೀಟರುಗಳಷ್ಟು “ಆಳಕ್ಕೆ ಇಳಿದಿದ್ದರೆ, ಕೋಲಾರ ಚಿನ್ನದ ಗಣಿಗಳು ೩೨೦೦ 
ಮೀಟರುಗಳಷ್ಟು ಆಳಕ್ಕೆ ಇಳಿದಿವೆ. ಗಣಿಗಳು ಆಳಕ್ಕೆ ಇಳಿಯುತ್ತಾ 
ಹೋದಂತೆ ಕ ಮತ್ತು ಒತ್ತಡ ಹೆಚ್ಚುತ್ತಾ ಹೋಗುತ್ತದೆ. ದ್ಯ ಆಳದಲ್ಲಿ 
ಮಾನವನು ಕೆಲಸ ಮಾಡುವುದು. ಬಹಳ "ಕಪ್ಪಕರವಾದ "ವಿಷಯವಾಗಿದೆ. 
ಇನ್ನು ಸಾವಿರಾರು ಕಿಲೋಮೀಟರುಗಳ ಆಳದ ಭೂಮಿಯ ಅಂತರಾಳ 
ಹೇಗಿರುತ್ತದೆ ಎ೦ಬುದನ್ನು ಊಹಿಸಿಕೊ೦ಡರೆ ಮೈ ನಡುಗುತ್ತದೆ. 

ಭೂಮಿಯ ಒಳಗಿನ ಚಿತ್ರಣವನ್ನು ಜ್ವಾಲಾಮುಖಿಗಳು ಸ್ವಲ್ಪ 
ಮಟ್ಟಿಗೆ ನೀಡುತ್ತವೆ. ೧೯೯೧ರಲ್ಲಿ ಜಮಾತ್‌ ಬ್ಯಾರನ್‌ ದ್ವೀಪದಲ್ಲಿ 
ಜ್ವಾಲಾಮುಖಿ `ಕೆರಳಿ ೮೦೦ ಮೀಟರುಗಳಷ್ಟು ಎತ್ತರಕ್ಕೆ ಹೊಗೆಯ 
ಕಾರ್ಮೋಡಗಳನ್ನು ಉಗುಳಿತು. ಶಿಲಾರಸ ಸುತ್ತಲು ಭಾಕುಕೂತ! 


ಅದರ ತಾಪ. ೯೦೦ ಸೆಂಟಿಗ್ರೇಡ್‌ಗಳಷ್ಟಿತ್ತು. ಜ್ವಾಲಾಮುಖಿಗಳು 
ಸುರಿಸುವ ಈ ಶಿಲಾರಸದ ತಾಪವನ್ನು ಗಮನಿಸಿದಾಗ ಭೂಮಿಯ 
ಒಳಗಿನ ಶಿಲೆಗಳು ಯಾವ ಪೂವ ಿತ. ತಾಪದಲ್ಲಿ ಕುದಿಯುತ್ತಿರುತ್ತವೆ 
ಎ೦ಬುದನ್ನು ಅಂದಾಜು ಮಾಡಬಹುದಾಗಿದೆ. (2೮೫೨ರಲ್ಲಿ ಸ್ಫೋಟ 
ಗೊಂಡಿದ್ದ ವ್ರ ಜ್ವಾಲಾಮುಖಿ ಮತ್ತೆ ಸ್ಫೋಟಗೊಳ್ಳಲು . ೧೩೬೯ 
ವರ್ಷಗಳನ್ನು ತೆಗೆದುಕೊಂಡಿತ್ತು. 


ತ 


೨ ಭೂಮಿಯ ಒಳ ರಚನೆ 


ಭೂಮಿಯ ಒಳರಚನೆಯನ್ನು ಬಿಟ್ಟು ವಾಯು, ಜಲ ಮತ್ತು ಶಿಲಾ 
ವಲಯಗಳು ಭೂಮಿಯ ಹೊರಭಾಗವನ್ನು ಆವರಿಸಿವೆ. ಹೊರ 
ನೋಟಕ್ಕೆ ಭೂಮಿ ಕರಕಲು ಮುದ್ದೆಯಂತೆ ಕಂಡರು ಹಲವು ಪದರುಗಳ 
ಅದರ ಒಳರಚನೆ ಬೇರೆ ರೀತಿಯದ್ದು. ನಮ್ಮ ಕಣ್ಣಿಗೆ ಕಾಣಿಸುವ ಬೆಟ್ಟಗುಡ್ಡ 
ಗಳು, ಸಮತಟ್ಟಾದ ಬಯಲು ಪ್ರದೇಶವೇ ಭೂಮಿಯ ಹೂರಚಿಪ್ಪು, 
ಉನ್ನತ ಪರ್ವತಗಳಿರುವ ಭಾಗಗಳು ಸುಮಾರು ೭೦ ಕಿಲೋಮೀಟರು 
ಗಳಷ್ಟು ಮ೦ದವಾಗಿದ್ದರೆ, ಸಾಗರ ತಳದಲ್ಲಿನ ಶಿಲಾವಲಯದ ಭಾಗ 
ಹೆಚ್ಚೆಂದರೆ ೧೦ ಕಿಲೋಮೀಟರುಗಳಷ್ಟು ಮಂದವಿರುತ್ತದೆ. 

ಭೂಮಿಯನ್ನು ಮುಖ್ಯವಾಗಿ ನಾಲ್ಕು ವಿಭಾಗಗಳಾಗಿ ವಿಂಗಡಿಸ 
ಬಹುದು. ಭೂಮಿಯ ಹೊರಚಿಪ್ಪು ಎನ್ನುವ ಪರ್ವತಗಳು ಸಾಮಾನ್ಯ 
ವಾಗಿ ಗ್ರನೈಟ್‌ ಮತ್ತಿತರ ಶಿಲೆಗಳಿ೦ದ ಕೂಡಿದ್ದರೆ ಸಾಗರ ತಳದಲ್ಲಿನ ಶಿಲೆ 
ಗಳು ಮುಖ್ಯವಾಗಿ ಬೆಸಾಲ್ಟ್‌ ಶಿಲೆಗಳಿಂದ ಕೂಡಿರುತ್ತವೆ. ಭೂಮಿಯ 
ಮಧ್ಯದಲ್ಲಿ ಭೂಮಿಯ ತಿರುಳು ಅಥವಾ ಗರ್ಭ (ಚವಟಕ) ಇದ್ದು 
ಅದನ್ನು ಪ್ರವಾರಣ (118/06) ಸುತ್ತುವರಿದಿರುತ್ತದೆ. 

ಗರ್ಭ (೮೦0) ಭೂಮಿಯ ಮಧ್ಯದಲ್ಲಿರುವ ಭಾಗ ಕಬ್ಬಿಣ ಮತ್ತು 
ನಿಕ್ಕಲ್‌ ಲೋಹಗಳ ಮಿಶ್ರಣದಿ೦ದ ಕೂಡಿದ್ದು ಬಹಳ ತೂಕದ ಮಿಶ್ರಣ 
ವಾಗಿರುತ್ತದೆ. ಭೂಮಿಯ ಮಧ್ಯದ ಕೇ೦ದ್ರ ಬಿ೦ದುವಿನಿಂದ ೩೪೦೦ 
ಕಿಲೋಮೀಟರುಗಳವರೆಗೂ ಈ ಲೋಹಗಳ ಮಿಶ್ರಣ ಹರಡಿಕೊಂಡಿದೆ 
ಎಂದು ತಿಳಿಯಲಾಗಿದೆ. ಇದರ ಸಾಂದ್ರತೆ (5560110) ಭೂಮಿಯ 
ಎಲ್ಲಾ ಭಾಗಗಳ ಶಿಲೆಗಳಿಗಿ೦ತ ಹೆಚ್ಚು. ಪ್ರಹಾರ (10010) ಭೂಗರ್ಭದ 


ಭೂಮಿ ಗುಡುಗಿದಾಗ / ೫ 


ಚಳೆಕಿಮೀ) 
0] ಸಿಲಿಕುಪ್ರಧುನ ಶಿಲೆ 
104 
100 
| ಅತ್ಯಂತ ಸುಂದ್ರಶಿಲೆ 


" 


. ದಟ್ಟ ಆಕ್ಸೈಡುಗಳು 


| 


ಗ್ರಮೂಖ ಲೋಹ 


ಕಬ್ಬಿಣ ಮತ್ತು ನಿಕ್ಕಲ್‌ ಪ್ರಧಾನಿ 





ಚಿತ್ರ -೨ ಭೂಮಿಯ ಸೀಳುನೋಟ 


ವಲಯವನ್ನು ಆವರಿಸಿಕೊಂಡಿರುವ ವಲಯವನ್ನು 
ಎನ್ನಲಾಗಿದೆ. ಇದನ್ನು ಕೆಳ ಮತ್ತು ಮೇಲು 
ಖಭಾಗಿಸಲಾಗಿದೆ. ಪ್ರಹಾರ ವಲಯದಲಿ 


ಪ್ರಹಾರ 
ಪ್ರಹಾರಗಳೆಂದು 
ಇನ ಶಿಲಾವಸ್ತು ಅತಿ ಹೆಚ್ಚಿನ 


ತಾಪದಿಂದ ಕೂಡಿದ್ದು ಅದು ಪ್ಲಾಸ್ಟಿಕ್‌ನಂತೆ ದ್ರವ್ಯ. ಮತ್ತು 


೩೬ / ಭೂಮಿ ಗುಡುಗಿದಾಗ 


ಶಿಲಾರೂಪಗಳಲ್ಲಿ ಇರುತ್ತದೆ. ಇದರ ಮಂದ ಸುಮಾರು ೨೯೦೦ 
ಕಿಲೋಮೀಟರುಗಳು. ಇದರ ಸಾಂದ್ರತೆ ಗರ್ಭದಲ್ಲಿನ ಲೋಹಗಳ 
ಮಿಶ್ರಣಕ್ಕಿಂತ ಕಡಿಮೆಯಿದ್ದು, ಭೂಮಿಯ ಹೊರಜಿಪ್ಟಿನ ಸಾಂದ್ರತೆಗಿಂತ 
ಹೆಚ್ಚಾಗಿರುತ್ತದೆ. 


ಭೂಫಲಕಗಳನ್ನು (818168) ಭೂಹೊರಚಿಪ್ಪುಗಳೆಂದು 
ಕರೆಯಲಾಗಿದೆ. ಆಫ್ರಿಕ, ಛಜಂಕ ಆಸ್ಟ್ರೇಲಿಯಾ, ಏಷ್ಯಾ, ಯುರೋಪ 
ಮತ್ತು ಅ೦ಟಾರ್ಕ್‌ಟಿಕ ಭೂ ವಿಸ್ತಾರದಿಂದ ಕೂಡಿದ 
ಭೂಪ್ರದೇಶ ಗಳಾದುದರಿ೦ದ ಇವುಗಳನ್ನು ಖಂಡಗಳೆಂದು 
ಕರೆಯಲಾಗಿದೆ. ಈ ಖಂಡಗಳಿಗೆ ಸಂಬಂಧಪಟ್ಟ ಕೆಲವು ಭಾಗಗಳು 
ಸಮುದ್ರಗಳಿ೦ದ ಮತ್ತು ಭೂಭಾಗಗಳಿಂದ ಆವೃತವಾಗಿರುತ್ತವೆ. ಅರ್ಧ 
ದ್ರವರೂಪದಲ್ಲಿರುವ ಭೂತಳದ ಮೇಲೆ ವಿಶಾಲ ತೆಪ್ಪಗಳಂತೆ ಈ 
ಖಂಡಗಳು ತೇಲಾಡುತ್ತವೆ. ಖಂಡಗಳು ಹೊರ ನೋಟಕ್ಕೆ ಸ್ಥಿರವಾಗಿ 
ಕಂಡರು ಅವು ವಾಸ್ತ ಸ್ಥವದಲ್ಲಿ ಸ್ಥಿರವಲ್ಲದ, ಗಾಳಿ ಬೀಸಿದ ಕಡೆಗೆ ಸಾಗುವ 
ತೆಪ್ಪಗಳಂತೆ ಮಂದಗತಿಯಲ್ಲಿ "'ತೇಲಾಡುತ್ತವೆ. ಈ ಖಂಡಗಳ ಮಂದ 
೧೦ ರಿಂದ ೧೦೦ ಕಿಲೋಮೀಟರುಗಳವರೆಗೂ ಇರುತ್ತದೆ. 

ಭೂಮಿಯ ಹೊರ ಮೈಯನ್ನು ಮುಖ್ಯವಾಗಿ ೧೭ ಫಲಕಗಳಾಗಿ 
ವಿಂಗಡಿಸಲಾಗಿದೆ. ಚಿತ್ರ-ಒ. ಈ ಭೂಪಲಕಗಳು ಅತಿ ನಿಧಾನವಾಗಿ ಚಲಿಸಿ 
ಲಕ್ಷಾಂತರ ವರ್ಷಗಳಲ್ಲಿ ಒ೦ದನ್ನೊಂದು ಸ೦ಧಿಸುತ್ತವೆ. ಸ೦ಧಿಸಿದಾಗ 
ಘರ್ಷಣೆ ಉಂಟಾಗುತ್ತದೆ. ಅದೇ ಫಲಕಗಳು ಒಂದರಿಂದ ಇನ್ನೊಂದು 
ದೂರ ಸರಿದಾಗ ಫಲಕಗಳ ನಡುವೆ. ಬೃಹದಾಕಾರದ ಬಿರುಕುಗಳು 
ಉಂಟಾಗಿ ಆ ಸ್ಥಳ ಸಾಗರಗಳಿಂದ ಆವೃತವಾಗುತ್ತದೆ. ಭೂಖಂಡಗಳು 
ಸ್ಥಿರವಲ್ಲ, ಸಾಗರಗಳೂ ಸ್ಥಿರವಲ್ಲ. ಒಸಂ6 ಹಂಚಿಕೆಯಲ್ಲಿ ಕಾಲಕಾಲಕ್ಕೆ 
ವೃತ್ಯಾಸಗಳು ಸೃಷ್ಟಿಯಾಗುತ್ತಲೆ. ಹೋಗುತ್ತಿರುತ್ತವೆ. ಭೂಫಲಕಗಳು 
ಒಂದನ್ನೊಂದು ಸಂಧಿಸಿ ಘರ್ಷಣೆಗೊಂಡಾಗ ಭೂಕ೦ಪನಗಳು 
ಘಟಿಸುತ್ತವೆ. ಭೂಫಲಕಗಳು ಸಸಿ ಮತ್ತು ದೂರ ದೂರ ಸರಿಯುವ 
ಸ್ಥ ಗಳಲ್ಲಿ ಶಿಲೆಗಳು ದುರ್ಬಲಗೊಂಡು ಭೂಕ೦ಪನಗಳು ಉಂಟಾಗುತ್ತವೆ. 


ಭೂಮಿ ಗುಡುಗಿದಾಗ / ೭ 





ಚಿತ್ರ - ೩. ಭೂಪಲಕಗಳು ಚಲಿಸುವ ದಿಕ್ಕು ಅವುಗಳ ವ್ಯಾಪ್ತಿ 


ಮುಖ್ಯವಾಗಿ ಭೂಪಲಕಗಳು ಸಂಧಿಸುವ ಸ್ಥಳಗಳಲ್ಲಿ 
ಉಂಟಾಗುವ ಒತ್ತಡದಿ೦ದ ಎರಡು ಫಲಕಗಳ ನಡುವಿನ ಭೂಸ್ತರಗಳು 
ಮಡಿಕೆಗೊಂಡು ಪರ್ವತ ಪಂಕ್ತಿಗಳಾಗಿ ಎದ್ದು ನಿಲ್ಲುತ್ತವೆ. ಉತ್ತರದ 
ಕಡೆಗೆ ನಿಧಾನವಾಗಿ ಚಲಿಸುತ್ತಾ. ಬಂದ ಇಂಡಿಯ ಫಲಕ ಏಷ್ಯಾ 
ಫಲಕವನ್ನು ಎದುರುಗೊಂಡಾಗ ನಡುವಿನ ಶಿಲೆಗಳ ಒತ್ತಡಕ್ಕೆ ಕಿ 
ಹಾಸು ್ವಾನ್ವ ಪರ್ವತಶ್ರೇಣಿ ಸೃಷ್ಟಿಯಾಯಿತು. ಆ೦ಡೀಸ್‌, ಜ್ತ 


ಆಲ್ಫ್ಸ್‌ ಮುಂತಾದ ಪರ್ವತಗಳೂ ಸಹ ಅದೇ ರೀತಿಯಾಗಿ ಸೃಷ್ಟಿಯಾದ 


ಆ / ಭೂಮಿ ಗುಡುಗಿದಾಗ 


ಪರ್ವತ ಶ್ರೇಣಿಗಳು. ಈ ರೀತಿಯ ಪರ್ವತ ವಲಯಗಳು ಎರಡು 
ಫಲಕಗಳ ಘರ್ಷಣೆಯಿ೦ದ ಹುಟ್ಟಿದ್ದರಿ೦ದ ಈ ಪರ್ವತ ಪ್ರದೇಶ ಮತ್ತು 
ಅದರ ವಲಯದಲ್ಲಿ ಬರುವ ಪ್ರದೇಶಗಳೆಲ್ಲ ಭೂಕ೦ಪನಗಳ ಹಾವಳಿಗೆ 
ಪದೇ ಪದೇ ತುತ್ತಾಗುತ್ತವೆ. ಭೂಕ೦ಪನಗಳಾಗುವುದಕ್ಕೆ ಚಲಿಸುತ್ತಿರುವ 
ಭೂಫಲಕಗಳ ನಡುವಿನ ಘರ್ಷಣೆಯೇ ಮುಖ್ಯ ಕಾರಣ ಎನ್ನುವುದು 
ಇದರ ಸಾರಾ೦ಶ. 

ತ್ಲ 


ಎ೩. ಭೂಕಂಪನಗಳಿಗೆ ಕಾರಣಗಳು 


ಭೂಕಂ೦ಪನಗಳಿಗೆ, ಭೂಮಿಯ ಒಳಗೆ ಮತ್ತು ಭೂಮಿಯ ಮೇಲೆ 
ಘಟಿಸುವ ಹಲವು ನೈಸರ್ಗಿಕ ಪ್ರಕ್ರಿಯೆಗಳೇ ಕಾರಣವಾಗಿವೆ. ಅವುಗಳಲ್ಲಿ 
ಮುಖ್ಯವೆಂದರೆ ಸ್ತ್ವರಭಂಗಗಳು (ಖಂಡಗಳ ಘರ್ಷಣೆ), ಜ್ವಾಲಾಮುಖಿ 
ಗಳ ಸ್ಫೋಟನೆ, ಭೂಮಿಗೆ ಉಲ್ಯಾಪಾತಗಳ ಬಡಿತ, ಬಾರಿ ಜಲಾಶಯ 
ಗಳ ನಿರ್ಮಾಣ, ಪರಮಾಣು ಬಾಂಬು ಸ್ಫೋಟನೆ, ಮಹಾನಗರಗಳ 
ಬೆಳವಣಿಗೆ, ಗುಹೆಗಳ ಕುಸಿತ ಇತ್ಯಾದಿ. 


ಸ್ತರಭಂಗಗಳು (8೩15) : ಭೂಮಿಯ ಮೇಲಿನ ಮಾನವ 
ನಿರ್ಮಿತ ಕಾರ್ಪಾನೆ, ಕಟ್ಟಡಗಳು ಮತ್ತು ಮನೆಗಳನ್ನು ಕೆಲವೇ ನಿಮಿಷ 
ಗಳಲ್ಲಿ ನೆಲಕ್ಕೆ ಉರುಳಿಸಿ ಪ್ರಾಣಕ್ಕೂ ಸ೦ಪತ್ತಿಗೂ ಹೇರಳ ಹಾನಿಯನ್ನು 
ಉಂಟು ಜರವಾ ಪ್ರ ಭವಸ ಬಗ್ಗೆ ಎಜ್ಡಾನಿಗಳು ಅಳವಿ, 
ಅಧ್ಯಯನ ಮಾಡಿ ಅವುಗಳ ಬಗ್ಗೆ ತಿಳಿದುಕೊಳ್ಳಲು ಶ್ರಮಿಸುತ್ತಿದ್ದಾರೆ. 
ಾಮಿಂಸ ಮೇಲಿನ ಹೊರಚಿಪ್ಪು ಅತತ ಖಂಡಗಳನ್ನು ಹಲವು. ಫಲಕ 
ಗಳಾಗಿ ಎಂಗಡಿಸಲಾಗಿದ್ದು ಅವು ಅತಿ ವಿಶಾಲವಾಗಿದ್ದು ಭೂಖಂಡ 
ಗಳನ್ನೇ ಹೊತ್ತು ಸರಿಯುತ್ತವೆ. ಇವುಗಳಲ್ಲಿ ಮುಖ್ಯವಾಗಿ ಇಡ ವಿಧ; 
ಸಜೆ: ತಳವೂ ಸೇರಿ ಶಿಲಾಚಿಪ್ಪನ್ನು ಹೊತ್ತಿರುವ ಫಲಕವನ್ನು 
ಸಾಗರದ ಶಿಲಾಫಲಕ (೦೦6೫೫1೦ 7180) ಎ೦ದರೆ, ಭೂಖಂಡಗಳನ್ನು 
ಹೊತ್ತು ನಿಂತಿರುವ ಖಂಡಗಳನ್ನು ಶಿಲಾಫಲಕ (೮010176721 71810) 
ಎನ್ನುತ್ತಾರೆ. ಶಿಲಾಫಲಕ-ಶಿಲಾಫಲಕ, ಶಿಲಾಫಲಕ-ಸಾಗರಫಲಕ, 
1 ಜಕತ್ತಾಗರತ ಲನ ಒ೦ದುಗೂಡುವ ಭಾಗ ಬಲವಾದ 

ಘರ್ಷಣೆಗೊಳಗಾಗಿ ತೀರ ದುರ್ಬಲವಲಯವಾಗಿರುತ್ತದೆ. 


೧೦ / ಭೂಮಿ ಗುಡುಗಿದಾಗ 


ಭಾರತ ಹಿಮಾಲಯ ವಲಯ, ಉತ್ತರ ಅಮೆರಿಕಾದ ಪಶ್ಚಿಮ 
ಭಾಗದ ರಾಕಿ ಪರ್ವತ ಶ್ರೇಣಿಯಾಗಿರುವ ವಲಯ ಮತ್ತು ಪ್ರಪಂಚದ 
ಇನ್ನೂ ಅನೇಕ ಪ್ರದೇಶಗಳು ಈ ರೀತಿಯ ಫಲಕಗಳ ಸಂಬಂಧದಿಂದ 
ದುರ್ಬಲ ವಲಯಗಳಾಗಿವೆ. . ಈ ಪ್ರದೇಶಗಳಲ್ಲಿ ಶಿಲೆಗಳು 
ಸರಿಯುತ್ತಿರುವ ಫಲಕಗಳ ಒತ್ತಡ ತಾಳಲಾರದೆ ನೂರಾರು ಕಿಲೋ 
ಮೀಟರುಗಳ ಉದ್ದಕ್ಕೂ ಫಲಕಗಳ ಮುಂಚೂಣಿ ಭಾಗಗಳು 
ಬಿರುಕುಬಿಟ್ಟು ಸರಿಯುತ್ತವೆ. ಈ ರೀತಿ ಶಿಲಾಸರಿತವನ್ನು ಸ್ಮರಭಂಗ 
ಅಥವಾ ಭ್ರಂಶ (8೩೬1) ಎ೦ದು ಕರೆಯಲಾಗಿದ್ದು, ಈಗೆ ಸ್ತರಭಂಗಗಳ 
ಸರಿತದಿಂದ ಭೂಕಂಪನಗಳು ಹುಟ್ಟುತ್ತವೆ. ಇದಕ್ಕೆ ಉತ್ತರ ಅಮೆರಿಕಾದ 
ಜೀವಂತ ಆ೦ಡ್ರಿಯನ್‌ ಸ್ತರಭಂಗ ಒಂದು ಉತ್ತಮ ಉದಾಹರಣೆ 
ಯಾಗಿದೆ. ಆಂಡ್ರಿಯನ್‌ ಸ್ತರಭ೦ಗ ಒಂದು ಸಾವಿರ ಕಿಲೋಮೀಟರುಗಳ 
ಉದ್ದವಿದ್ದು, ಇದರ ಉದ್ದಕ್ಕೂ ಪರ್ವತ, ಕಣಿವೆಗಳ ಜೊತೆಗೆ ನಗರಗಳು 
ಮತ್ತು ಪಟ್ಟಣಗಳ ಗುಂಪೆ ಹರಡಿಕೊಂಡಿದೆ. ಲಕ್ಷಾಂತರ ವರ್ಷಗಳಿಂದ 
ಈ ವಲಯ ಹಲವು ಶಿಲಾಫಲಕಗಳು ಕೂಡುವ ಸ್ಥಳವಾಗಿ ಅತ್ಯ೦ತ 
ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿದೆ. ಒತ್ತಡ ಏರಿಕೆಯಿ೦ದ ಆ೦ಡ್ರಿಯನ್‌ 
ಸ್ತರಭಂಗ ೧೯೦೬ರಲ್ಲಿ ೪೦೦ ಕಿಲೋಮೀಟರುಗಳ ಉತ್ತರದಲ್ಲಿ 
ಶಿಲಾಸ್ತರವಾಗಿ ಶಿಲೆಗಳು ಆರು ಮೀಟರುಗಳಷ್ಟು ಸರಿದು ನಿಂತವು. ಈ 
ಭೂಕ೦ಪನದಲ್ಲಿ ಸುಮಾರು ೭೦೦ ಜನ ಜೀವ ಕಳೆದುಕೊಂಡರು. 


ಸ್ತರಭಂಗದ ಭಾಗಗಳಲ್ಲಿ ಶಿಲೆಯ ಮೇಲಿನ ಒತ್ತಡ ಒಂದೇ 
ಸಮನೆ "ಏರುತ್ತಾ ಹೋದಂತೆ ಒತ್ತಡ ನಿರಂತರವಾಗಿ ಏರಿ, ಓಂದು ಹಂತ 
ತಲುಪಿದಾಗ ಶಕೆಗಳು ಒತ್ತಡವನ್ನು ತಡೆಯಲಾಗದೆ ಬಿರುಕುಬಿಟ್ಟು 
ಸರಿಯುತ್ತವೆ. ಆ ಪ್ರದೇಶ ಭೂಕಂಪನಕ್ಕೆ ತುತ್ತಾಗುತ್ತದೆ. 

ಪರ್ವತಶ್ರೇಣಿಗಳು : ಹಿಮಾಲಯ, ಆಲ್ಟ್‌, ರಾಕಿ ಪರ್ವತ 
ಶ್ರೇಣಿಗಳು ಹೆಚ್ಚಿಚ್ಚು ಭೂಕಂಪನಗಳಿಗೆ ಒಳಗಾಗಿರುವ ಪ್ರದೇಶಗಳು, 
ಸುಮಾರು ೩೦-೪೦ ದಶಲಕ್ಷ ವರ್ಷಗಳ ಹಿಂದೆ ಇಂಡಿಯಾ ಫಲಕ 
ಮತ್ತು ಏಷ್ಯಾ ಫಲಕಗಳು ಘರ್ಷಣೆಗೆ ನಿಂತಾಗ ಇವುಗಳ ನಡುವೆ 


ಭೂಮಿ ಗುಡುಗಿದಾಗ / ೧೧ 


ಸಿಕ್ಕಿಕೊ೦ಡ ತೆಥಿಸ್‌ ಮಹಾಸಾಗರ ಕಿರಿದಾಗುತ್ತಾ ಹೋಗಿ ಶಿಲಾಸ್ತರಗಳು 
ಒತ್ತಡಕ್ಕೊಳಗಾಗಿ ಮಡಿಕೆಬಿದ್ದು ಪರ್ವತಶ್ರೇಣಿಗಳಾಗಿ ಮೇಲೆದ್ದು 
ನಿಂತವು. ಹಿಮಾಲಯದ ಪಶ್ಚಿಮಕ್ಕಿರುವ ಆಲ್ಫಾ ಪರ್ವತಗಳು ಇದೇ 
ಬಗೆಯ ಒತ್ತಡದಿ೦ದ ಪರ್ವತ 'ೇಣಿಗಳಾದುವು. "ಃ ಪರ್ವತ ಶ್ರೇಣಿಗಳ 
ಉದ್ದಕ್ಕೂ ಮಡಿಕೆ ಬಿದ್ದ ಶಿಲಾಸ್ತರಗಳು ಸಿಡಿದು ಸ್ತರಭಂಗಗಳಾಗಿ ಒಂದರ 
ಮೇಲೊಂದು ಏರಿ ಕುಳಿತಿರುವುದನ್ನು ನೋಡಬಹುದಾಗಿದೆ. ಸ್ತರಭಂಗ 
ಗಳಾಗುವ ಸಮಯದಲ್ಲಿ ಭೂಮಿಯ ಒಳಗಿ೦ದ ಅಪಾರ ಶಕ್ತಿ ಬಿಡುಗಡೆ 
ಸುತ್ತಮುತ್ತಲಿನ ಪ್ರದೇಶ. ಭೂಕಂಪ ನಕ್ಕೊಳಗಾಗುತ್ತದೆ. ಭಾರತದಲ್ಲಾಗುವ 
ಭೂಕಂಪನಗಳಿಗೆ ಭೂಫಲಕಗಳ ಹನ ಮುಖ್ಯ ಕಾರಣ. 
ಅನಂತರ ಸ್ಥಳ ರೇಖೆ (11108/7700)ಗಳು ಮತ್ತು ಜಲಾಶಯಗಳ 
ನಿರ್ಮಾಣಗಳಿಂದ ಉಂಟಾಗುವ ಭೂಕ೦ಪನಗಳು ಬರುತ್ತವೆ. 


ಭೂಕಂ೦ಪನಗಳ ದೃಷ್ಟಿಯಿ೦ದ ಹಿಮಾಲಯ ಅತ್ಯ೦ತ ದುರ್ಬಲ 
ಪ್ರದೇಶ. ಚಿತ್ರ ೪ ರಲ್ಲಿ ರಿಚ್ಚರ್‌ ಮಾಪಕದಲ್ಲಿ ೭ ಕ್ಕೂ ಅಧಿಕ ಪರಿಮಾಣದ 
ಭೂಕಂಪನಗಳಾಗಿರುವ ಪ್ರದೇಶಗಳನ್ನು ಗುರುತಿಸಲಾಗಿದೆ. ರಿಚ್ಚರ್‌ 
ಮಾಪನದಲ್ಲಿ ಕ್ಕಿ೦ತ ಹೆಚ್ಚು ಪರಿಮಾಣ, ೭ ರಿಂದ ೭.೫, ೭.೬ ರಿಂದ ೮ 
'ಮತ್ತು ೮ ಕಂತ ಹೆಚ್ಚಿನ. ಪರಿಮಾಣದ ಭೂಕಂಪನ ವಲಯಗಳನ್ನು 
ಚಿತ್ರದಲ್ಲಿ `ಾಸ್‌ಸಲಬ ಹಿಮಾಲಯದ ವಲಯದಲ್ಲಿ ಜಕರಪನ 
ಗಳಾಗುವುದಕ್ಕೆ ಎರಡು ಖಂಡಗಳ ಘರ್ಷಣೆ ಮತ್ತು ಸ್ಮರಭ೦ಗಗಳೇ 
ಕಾರಣ ಎನ್ನುವುದನ್ನು ಭೂವಿಜ್ಞಾನ ಸಂಶೋಧನೆಗಳು ತೋರಿಸಿಕೊಟ್ಟಿವೆ. 


ಜಲಾಶಯಗಳಿಂದ : ಬೃಹತ್‌ ನೀರಾವರಿ, ಎದ್ಯುತ್‌, ಇನ್ನಿತರ 
ಏವಿದೋದ್ದೇಶಗಳಿಗಾಗಿ ಬೃಹದಾಕಾರದ ಔತ ಎಲ್ಲಾ 
ದೇಶಗಳಲ್ಲೂ ನಿರ್ಮಾಣವಾಗುತ್ತವೆ. ಭಾರತದಲ್ಲೂ ಹಲವು 
ಜಲಾಶಯಗಳನ್ನು ನಿರ್ಮಿಸಲಾಗಿದೆ. ಹರಿಯುವ ನದಿಗಳಿಗೆ ಅಡ್ಡವಾಗಿ 
ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಎದ್ಕುತ್‌ಗಾಗಿ 'ಮತ್ತು 
ನೀರಾವರಿಗಾಗಿ ಉಪಯೋಗಿಸ ಲಾಗುತ್ತದೆ. ನೀರು ಜಲಾಶಯಗಳಲ್ಲಿ 
ಸಂಗ್ರಹವಾದ ನಂತರ ಆ ಪ್ರದೇಶಗಳಲ್ಲಿ. ಒ೦ದು ವೇಳೆ ಬಿರುಕುಗಳಿದ್ದಲ್ಲಿ 


೧೨ / ಭೂಮಿ ಗುಡುಗಿದಾಗ 


ಕ ೫ 


ಸಿಂಧೂ ಬೆಸುಗೆ ವಲ ಆ. ಈ 
೩...೩...ಒ. ಪ್ರಮುಖ ಸೀಮಾ 3:6-758 ೪71,1೪೩ ೨9 


ಎಡಿ... ಮುಖ್ಯ ಮಧ್ಯಸ್ತ 78-88 ೫ ಈ 
1 ಉಳಿದ ಸ್ವರಭಂಗ » 80. 2೧,35, ಈ 
| ಇ 





ಚಿತ್ರ -ಳ ರಿಚ್ಚರ್‌ ಮಾಪನದಲ್ಲಿ ೭ಕ್ಕಿಂತಲೂ ಹೆಚ್ಚು ಪರಿಮಾಣದ 


ಭೂಕಂಪನ ಸ್ಥಳಗಳನ್ನು ಗುರುತಿಸುವ ಚಿತ್ರ 
ನೀರು. ಜಿನುಗಿ: ಶಿಲೆಗಳು. ಸರಿದು. ಭೂಕಂಪ ನಗಳಾಗುತ್ತವೆ. 
ಮಹಾರಾಷ್ಟದ ಕೊಯ್ಗ ಜಲಾಶಯ ನಿರ್ಮಾಣವಾದ ನಂತರ 
ಜಲಾಶಯದಲ್ಲಿ ನೀರು. ತುಂಬಿದ ಮೇಲೆ ೧೯೬೭ರಲ್ಲಿ ಕೊಯ್ನ 
ಭೂಕಂಪನವಾಯಿತು. ಭೂಕ೦ಪನದ ಕೇ೦ದ್ರ ಬಿಂದು ಕೊಯ್ದ 
ಜಲಾಶಯದ ಸಮೀಪದಲ್ಲೆ ಇದ್ದುದು ಈ ಭೂಕಂಪನಕ್ಕೆ 
ಕಾರಣವಾಯಿತು. 


ಭೂಮಿ ಗುಡುಗಿದಾಗ / ೧೬ 


ಕೊಯ್ದ ಜಲಾಶಯವನ್ನು ೧೯೬೦ರಲ್ಲಿ ಕಟ್ಟಿ ಮುಗಿಸಲಾಯಿತು. 
೧೯೬೨ರ ಮಳೆಗಾಲದಲ್ಲಿ ಭು ಸಂಗ್ರಹವಾಗಲು 'ಪ್ರಾರಂಭವಾಗಿದ್ದೆ ಪ 
ಭಾಗದಲ್ಲಿ ಭೂಮಿ ಕಂಪಿಸಲು ಪ್ರಾರಂಭವಾಯಿತು. ಈ ಜಲಾಶಯದ 
ಎತ್ತರ ೧೦೩ ಮೀಟರುಗಳಿದ್ದು ನೀರಿನ ಸಂಗ್ರಹ ೨೭೮೧೦ ಘನ 
ಮೀಟರುಗಳಷ್ಟು ೧೯೬೩ರಲ್ಲಿ ಭೂಮಿ ಇನ್ನಷ್ಟು ಕಂಪಿಸಲು 
ಪ್ರಾರಂಭಿಸಿತು... ೧೯೬೭ರ ಸೆಪ್ಟೆಂಬರ್‌ನಲ್ಲಿ ಗಮನಾರ್ಹವಾದ 
ಭೂಕಂಪನವಾಯಿತು. ಇದರ ಪರಿಮಾಣ ರಿಚ್ಚರ್‌ ಮಾಪನದಲ್ಲಿ 
೬.೩ರಷ್ಟಿದ್ದು, ಕೊಯ್ದ ನಗರದ ಹಲವು ಕಟ್ಟಡಗಳು ಕುಸಿದುಬಿದ್ದವು. 
ಮತ್ತೆ ೧೯೬೭ರ ಡಿಸೆಂಬರ್‌ನಲ್ಲಿ ಇನ್ನೊ೦ದು ಭೂಕ೦ಪನವಾಯಿತು. 
ಇದರ ಪ್ರಭಾವ ಮುಂಬಯಿ, ಪೂನಾ, ಸತಾರ, ಸೊಲ್ಹಾಪುರದವರೆಗೆ 
ಹಬ್ಬಿತು. ಅದರ ಲಘು ಭೂಕ೦ಪನ ಬೆ೦ಗಳೂರಿನವರೆಗೆ ತಲುಪಿದರೆ 
ಕೊಯ್ಸ ನಗರದ ಸುತ್ತಮುತ್ತಲಿನ ಹಳ್ಳಿಗಳು ಪೂರ್ಣವಾಗಿ ನೆಲಸಮ 
ವಾದವು. ಆದರೆ ಕೊಯ್ದ ಜಲಾಶಯ ಮತ್ತು ಅಣೆಕಟ್ಟಿಗೆ ಯಾವ 
ಹಾನಿಯೂ ಆಗಲಿಲ್ಲ. 


ಜಲಾಶಯದಲ್ಲಿ ನೀರು ತುಂಬುವುದಕ್ಕೂ ಭೂಕಂಪ 
ಸ೦ಭವಿಸುವುದಕ್ಕೂ ನಿಕಟವಾದ ಸಂಬಂಧವಿದೆಯೆಂದು ತಿಳಿದು 
ಕೊಳ್ಳಲಾಯಿತು. ನೀರಿನ ಮಟ್ಟ ಏರಿದಾಗಲೆಲ್ಲ ಭೂಕಂಪನವಾದ 
ದಾಖಲೆಗಳು ದೊರೆತಿವೆ. ಪ್ರಪಂಚದ ಹಲವು ಕಡೆಗಳಲ್ಲಿ ಹೊಸ 
ಅಣೆಕಟ್ಟುಗಳು ನಿರ್ಮಾಣವಾದ ಮೇಲೆ ಭೂಕಂಪನಗಳಾಗಿರುವುದು 
ತಿಳಿದುಬರುತ್ತದೆ. ಪ್ರಪಂಚದ ೭೦ ಜಲಾಶಯಗಳು ಭೂ ಕಂಪನಗಳಿಗೆ 
ಕಾರಣವಾಗಿವೆ ಎ೦ಬ ಅಂಕಿ ಅ೦ಶಗಳನ್ನು ಭೂಕಂಪನ ಸಂಶೋಧನೆ 
ಗಳು ದೃಢಪಡಿಸಿವೆ. ಯಾವುದೇ ಅಣೆಕಟ್ಟನ್ನು ನಿರ್ಮಿಸುವುದಕ್ಕಿ೦ತ 
ಮುಂಚೆ ಆ ಪ್ರದೇಶದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರೇಶದ್ಲ 
ಸ್ತರಭಂಗಗಳು ಮತ್ತು ಬಿರುಕುಗಳು ಇಲ್ಲದಿರುವುದನ್ನು ಖಚಿತಪ 


ಕೊಳ್ಳಬೇಕು. ಆ ಪ್ರದೇಶ ಯಾವ ರೀತಿಯಲ್ಲೂ ದುರ್ಬಲ ಜು 
ಕೂಡಿರಬಾರದು. 


೧೪ / ಭೂಮಿ ಗುಡುಗಿದಾಗ 


ಉಲ್ಫ್ಯಾಪಾತಗಳಿಂದ : ಭೂಮಿ ಗುರುತ್ವಾಕರ್ಷಣೆಗೆ ದಿನನಿತ್ಯ 
ನೂರಾರು ಉಲ್ಕೆಗಳು ಭೂಮಿಗೆ ಬ೦ದು ಬಡಿಯುವುದು ಸಾಮಾನ್ಯ 
ಸಂಗತಿ. ಸಣ್ಣ ಪುಟ್ಟ ಆಕಾರದ ಉಲೈೆಗಳು ಭೂಮಿಗೆ ತಲುಪದೆ ವಾಯು 
ಗೋಳದಲ್ಲಿಯೇ ಉರಿದು ಹೋಗುತ್ತವೆ. ಕೆಲವು ದೊಡ್ಡ ಗಾತ್ರದ ಉಲ್ಕೆಗಳು 
ಭೂಮಿಯ ಯಾವುದೋ ಭಾಗಕ್ಕೆ ಆಗಾಗ ಬಡಿಯುತ್ತಲೆ ಇರುತ್ತವೆ. ದೊಡ್ಡ 
ಗಾತ್ರದ ಉಲೈಗಳು ಭೂಮಿಗೆ ಬಡಿದಾಗ ದೊಡ್ಡ ಕಂದರಗಳಾಗುವುದುಂಟು. 
ಈಗೆ ಉಲ್ಕೆಗಳು ನೂರಾರು, ಸಾವಿರಾರು ಕಿಲೋಮೀಟರುಗಳ ವೇಗದಲ್ಲಿ 
ಭೂಮಿಗೆ ಬಡಿದು ಭೂಮಿ ಕಂಪನಗೊಳ್ಳುತ್ತದೆ. ಭೂಮಿಯ ಮೇಲಿನ 
ಹಲವು . ಸರೋವರಗಳು ಮತ್ತು ಕ೦ದರಗಳು ಉಲ್ಕೆಗಳ ಬಡಿತದಿ೦ದ 
ಉಂಟಾದವೆಂದು ಎಜ್ಜಾನಿಗಳು ಗುರುತಿಸಿದ್ದಾರೆ. 


` ಎರಡು ಮೂರು ಕಿಲೋಗ್ರಾಮ್‌ಗಳ ತೂಕದ ಹದ್ದೊಂದು 
ವೇಗವಾಗಿ ಬ೦ದು ವಿಮಾನಕ್ಕೆ ಬಡಿದಾಗ ವಿಮಾನ ತನ್ನ ಪಥವನ್ನೇ 
ಕಳೆದುಕೊಳ್ಳುತ್ತದೆ. ಅದೇ ರೀತಿ ಹತ್ತಾರು ಟನ್ನುಗಳ ತೂಕದ ಉಲ್ಕೆಗಳು 
ಭೂಮಿಗೆ ಬಡಿದಾಗ ದೊಡ್ಡ ದೊಡ್ಡ ಭೂಕ೦ಪನಗಳೆ ಘಟಿಸುತ್ತವೆ. ೬೫ 
ಮಿಲಿಯ ವರ್ಷಗಳ ಹಿಂದೆ ಬೃಹತ್ತಾದ ಉಲ್ಕೆಯೊ೦ದು ಭೂಮಿಯನ್ನು 
ಬಡಿದುದರಿ೦ದ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹುಭಾಗದಲ್ಲಿ 
ದಖನ್‌ಶಿಲಾ ಪ್ರವಾಹ ಉಂಟಾಯಿತೆಂದು ಎಜ್ಡಾನಿಗಳು ನಂಬಿದ್ದಾರೆ. 
ಮಹಾರಾಷ್ಟ್ರದ ಲೂನಾರ್‌ ಸರೋವರ, ಮಣಿಪುರದ ಲೋಕಟಕ್‌ 
ಸರೋವರ ಮತ್ತು ಒರಿಸ್ಸಾದ ಸಿಲ್ಕಾ ಸರೋವರಗಳು ಕೂಡ ಉಲ್ಕೆಗಳ 
ಬಡಿತದಿಂದಲೆ ಊಹಗೆವ ಎನ್ನುವ ವಾದವಿದೆ. ಚಂದ್ರನ ಮೇಲೆ 
ಉಲ್ಫಾಪಿಂಡದ ಮಳೆಯೇ ಸುರಿದಿದೆ ಎಂದು ತಿಳಿದುಬಂದಿದೆ. 


ಜ್ವಾಲಾಮುಖಿಗಳಿಂದ : ಭೂಮಿಯ ಒಳಗಿನ ಜ್ವಾಲೆ ಅಥವಾ 
ಲವಾರಸ ಸ್ಫೋಟಗೊಂಡು ಜ್ವಾಲಾಮುಖಿಗಳಾಗಿ ಕಿಡಿ ಕಾರಿ 
ಕೊಳ್ಳುವುದುಂಟು. ಈ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವ ಶಕ್ತಿಯಿಂದ 
ಮತ್ತು ಲಾವಾರಸ ಉಕ್ಕಿ ಹರಿಯುವುದರಿಂದ ಆ ಪ್ರದೇಶದಲ್ಲಿ 
ಭೂಕಂಪನಗಳಾಗುತ್ತವೆ. ಬಯ ಬಿರುಕುಗಳ ಮುಖಾಂತರ 


ಭೂಮಿ ಗುಡುಗಿದಾಗ / ೧೫ 


ಒತ್ತರಿಸಿ. ನುಗ್ಗುವ ಜ್ವಾಲೆಯ ಸಿಡಿತದಿ೦ದ ಸುತ್ತಲಿನ ವಾಯು, 
೦ಪನಕ್ಕೊಳಗಾಗಿ ನೆಲದ ಮೇಲೂ ಆಘಾತವಾಗುತ್ತದೆ. 


೧೮೭೯ರಲ್ಲಿ ಇಟಲಿಯ ನೇಪಲ್ಟ್‌ ಕೊಲ್ಲಿಯ ವೆಸೂವಿಯಸ್‌ 
ಜ್ವಾಲಾಮುಖಿ ಕೆರಳಿ ಸಹಸ್ರಾರು ಜನರನ್ನು ಬಲಿ ತೆಗೆದುಕೊಂಡಿತು. 
ಈಗಲೂ ಈ ಪ್ರದೇಶ ಜ್ವಾಲಾಮುಖಿಗಳ ಅಧ್ಯಯನಕ್ಕೆ ಜೀವ೦ತ 
ಪ್ರಯೋಗಾಲಯವೆನಿಸಿದೆ. ಆಧುನಿಕ ಭೂವಿಜ್ಞಾನ ಪಿತಾಮಹ ಸರ್‌. 
ಚಾರ್ಲ್ಸ್‌ ಲಯಲ್‌ ಮೊದಲಿಗೆ ಅಧ್ಯಯನ ನಡೆಸಿದ್ದು ಇದೇ ಪ್ರದೇಶದಲ್ಲಿ 
(2€(0೬ರಲ್ಲಿ ಹವಾಯ್‌ ದ್ವೀಪದ ಮೌನಲೋಖ ಜ್ವಾಲಾಮುಖಿ 
ಕೆರಳಿದಾಗ ಭೂಮಿ ಅಗಾಧವಾಗಿ ಕಂಪಿಸಿತು. ಹೊಗೆ ಕಾರಿದ ಎರಡು 
ದಿನಗಳ ನಂತರವೂ ಭೂಮಿ ಕಂಪಿಸುತ್ತಲೆ ಇತ್ತು. ಸಾಗರ ಶಿಲಾಫಲಕ, 
ಡದ ಎದುರಿಸಲಾರದೆ... ಸೋತು ಆಳದಲ್ಲಿ ಇಳಿದು 
ಘರ್ಷಣೆಗೊಳಗಾದಾಗ ಜ್ವಾಲಾಮುಖಿಗಳು ಸ್ಫೋಟನೆಗೊಂಡು ಭೂಮಿ 
ಕಂಪಿಸುತ್ತಿದೆ. ಜಪಾನ್‌, ಖಲಿಫೀನ್‌, ಅಲಸ್ಕಾ, ಅಮೆರಿಕಾ, ಅಂಡಮಾನ್‌ 
ನಿಕೋಬಾರ್‌ ಮುಂತಾದ ಪ್ರದೇಶಗಳಲ್ಲೂ ಜ್ವಾಲಾಮುಖಿಗಳ 
ಸ್ಫೋಟದಿಂದ ಭೂಕ೦ಪನಗಳಾಗುತ್ತವೆ. ಇಂತಹ ವಲಯಗಳಲ್ಲಿ ಲಘು 
ಭೂಕಂಪನಗಳು ವರ್ಷವಿಡೀ ಘಟಸುತ್ತಲೆ ಇರುತ್ತವೆ. 


ಗುಹೆಗಳ ಕುಸಿತದಿಂದ ; ಭೂಮಿಯ ಹೊರಮೈಯಲ್ಲಿನ 
ಭೂಪಲಕಗಳು ಸರಿಯುತ್ತಾ ಬ೦ದು ಎದುರುಬದುರಾಗಿ ಸಂಧಿಸಿ 
ಘರ್ಷಣೆಗಳಾದಾಗ ಪರ್ವತಗಳು ಸೃಷ್ಟಿಯಾಗುವುದು ನೈಸರ್ಗಿಕ 
ಪ್ರಕ್ರಿಯೆ. ಕೆಲವು ಸಲ ಅದೇ ಭೂಫಲಕಗಳು ಭೂಮಿಯೊಳಕ್ಕೆ 
ನುಸುಳಿದಾಗ ಅಗ್ನಿಪರ್ವತಗಳು ಮತ್ತು ಭೂಕಂಪನಗಳಿಗೆ ಉಜ್ಯಾ 
ವಾಗುವುದು ಕಂಡುಬಂದಿದೆ. ಅದಕ್ಕೆ ಮುಂಚೆ. . ಭೂಮಿಯ 
ಒಳಭಾಗದಲ್ಲಿ ಗುಪ ವಾಗಿರುವ ಗುಹೆ, ಪೂಳ್ಳು ಜಾಗಗಳ ಕುಸಿತವೆ 
ಭೂಕಂಪನಗಳಿಗೆ ಕಾರಣವೆಂದು ಊಹಿಸಲಾಗಿತ್ತು. ವ್ಯಾಪಕವಾಗಿ 
ಸುಣ್ಣಶಿಲೆ (1173050760) ಇರುವ ನೆಲದಾಳದಲ್ಲಿ ನೀರು ಕ. ಬೃಹತ್‌ 
ರಂದಗಳು ಉಂಟಾಗುತ್ತವೆ. ಸುಣ್ಣದ ಶಿಲೆ ಅಂತಹ ಸ್ನ ಸ್ಥಳಗಳಲ್ಲಿ ಕುಸಿದು 


೧೬ / ಭೂಮಿ ಗುಡುಗಿದಾಗ 


ಸಾಧಾರಣ ಮಟ್ಟದ ಸ್ಥಳೀಯ ಭೂಕಂಪನಗಳಿಗೆ ಕಾರಣವಾಗುತ್ತದೆ. 
ನೆಲದಾಳದಲ್ಲಿ ಉಪ್ಪಿನ ನಿಕ್ಷೇಪಗಳಿದ್ದರು ಅಂತರ್ಜಲದಿಂದ ಕರಗಿ 
ಭೂಕ೦ಪನಗಳಾಗುತ್ತವೆ. ಆದರೆ ಇವೆಲ್ಲ ಸಾಧಾರಣ ಭೂಕಂಪನ 
ಗಳಾಗಿದ್ದು ಪ್ರಾಣ ಮತ್ತು ಸಂಪತ್ತಿಗೆ ಅಷ್ಟೇನು ಹಾನಿಕಾರಕವಲ್ಲ. 


ಗಣಿಗಳಲ್ಲಿ ಶಿಲಾಸ್ಫೋಟದಿಂದ : ಆಫ್ರಿಕಾದ ಚಿನ್ನ ಮತ್ತು ವಜ್ರದ 
ಗಣಿಗಳಲ್ಲಿ, ಕೋಲಾರದ ಚಿನ್ನ ದ ಗಣಿಗಳಲ್ಲಿ ಮತ್ತು ಕಲ್ಲಿದ್ದಲು ಗಣಿಗಳಲ್ಲಿ 
ಶಿಲಾಸ್ಫೋಟ ಸರ್ವೇ ಸಾಮಾನ್ಯ ನಾಲ್ಕು ಸ ಸಾವರ ಮೀಟರುಗಳ ಆಳ 
ಇಳಿದಿರುವ ಈ ಗಣಿಗಳಲ್ಲಿ ಗಣಿ ಕಾರ್ಯಾಚರಣೆ ಮುಂದುವರಿದಂತೆ 
ಶಿಲೆಗಳಲ್ಲಿ ಸಂಗ್ರಹವಾಗುವ ಒತ್ತಡ ದಿಢೀರೆ೦ದು ಬಿಡುಗಡೆಯಾಗು 
ವುದರಿ೦ದ ಶಿಲೆಗಳು ಸಿಡಿಯುವುದು ಸಾಮಾನ್ಯ. ಆಗ ಆ ಸಿಡಿತಕ್ಕೆ ಲಘು 
ಭೂಕಂ೦ಪನಗಳಾಗಿ ಸುತ್ತಮುತ್ತಲಿನ ಕಟ್ಟಡಗಳಲ್ಲಿ ಬಿರುಕುಗಳು 
ಮೂಡುತ್ತವೆ. ಗಣಿ ಪ್ರದೇಶಗಳಲ್ಲಿರುವ ಕಟ್ಟಡಗಳು ಈ ರೀತಿಯ 
ಕಂಪನಗಳಿಗೆ ಒಳಗಾಗಿರುವುದು ಎಲ್ಲಾ ಗಣಿ “ಪ್ರದೇಶಗಳಲ್ಲೂ ಕಂಡು 
ಬಂದಿದೆ. ಕೋಲಾರ ಚಿನ್ನದ ಗಣಿಗಳ ಪ್ರದೇಶವೂ ಇದಕ್ಕೆ ಹೊರತಲ್ಲ. 


ಪರಮಾಣು ಸ್ಫೋಟನೆಯಿಂದ : ಅನೇಕ ಅಭಿವೃ ದ್ಧಿಶೀಲ ದೇಶಗಳು 
ಗುಪ್ತವಾಗಿಯೋ ತ್ರ ತ ಇರಾನಿ ಪರಮಾಣು 
ಬಾಂಬಿನ ಶಕ್ತಿಯನ್ನು ಪರೀಕ್ಷಿಸಲು ಜನಸಂದಣಿಯಿಲ್ಲದ ಅಥವಾ 
ಮರಳುಗಾಡಿನಲ್ಲಿ ಅಣುಬಾ೦ಬು ಸ್ಫೋಟಿಸುತ್ತವೆ. ಈ ಬಗೆಯ 
ಸ್ಫೋಟದಿ೦ದಲೂ ಭೂಮಿ ಕಂಪಿಸಿ ಭೂಕಂಪನಗಳಾಗುತ್ತವೆ. ಕೆಲವು 
ನೆಲದಾಳದ ಸ್ಫೋಟಗಳು ಎಷ್ಟು ಶಕ್ತಿಯುತವಾಗಿರುತ್ತವೆ ಎಂದರೆ ರಿಚ್ಚರ್‌ 
ಮಾಪನದಲ್ಲಿ ' ರಿಂದ ಶರ ಪರಿಮಾಣದವರೆಗೂ ಇರುತ್ತವೆ 
ಕೆಲವಂತೂ ದೂರದ ಕಟ್ಟಡಗಳನ್ನು ಅಲುಗಿಸಬಲ್ಲವು. ಯುದ್ಧಗಳು 
ನಡೆದಾಗ ಇವುಗಳನ್ನು ನೇರವಾಗಿ ಬಳಸಿದರೆ ಆ ಪ್ರದೇಶ "ಹೇಳ 
ಹೆಸರಿಲ್ಲದೆ ನಿರ್ನಾಮವಾಗುತ್ತದೆ. ಅಮೆರಿಕ, ಜಪಾನ್‌ನ ಮೇಲೆ ಹಾಕಿದ 
ಬಾಂಬಿನಿಂದ ಹಿರೋಶಿಮಾ ಮತ್ತು ನಾಗಸಾಕಿ ಪಟ್ಟಣಗಳು 
ಪೂರ್ಣವಾಗಿ ಧ್ವಂಸವಾಗಿದ್ದ ವು. | 


೪. ಭೂಕಂಪನದ ಮಾಪಕ 





ಭೂಮಿ ಕಂಪಿಸಿದಾಗ ಯಾವ ರೀತಿ ಕ೦ಪನಗೊಳ್ಳುತ್ತದೆ ಮತ್ತು 
ಚಲಿಸುತ್ತದೆ... ಎನ್ನುವುದನ್ನು ತಿಳಿಯಲು ಭೂಕಂಪನ ಮಾಪಕ 
(50191708787) ಎ೦ಬ ಸಾಧನವನ್ನು ಉಪಯೋಗಿಸಲಾಗುತ್ತದೆ. 
ಭೂಕಂಪನಗಳಿ೦ದ ಭೂಮಿ ಕಂಪಿಸಿದಾಗ ಭೂಕ೦ಪನದ ಅಲೆಗಳನ್ನು 
ದಾಖಲೆ .ಮಾಡುವ ವಿಧಾನವನ್ನು ಈ ಸಾಧನದಲ್ಲಿ ಅಳವಡಿಸಲಾಗಿದೆ. 
ಕ್ರಿಶ ೧೯೩೫ರಲ್ಲಿ ಚಾಂಗ್‌ಹೆ೦ಂಗ್‌ ಎಂಬ ಚೀನಾ ದೇಶದ ವಿಜ್ಞಾನಿ 
ಭೂಕಂಪನ ಯಾವ ದಿಕ್ಕಿನಲ್ಲಿ ಘಟಿಸಿತು ಎನ್ನುವುದನ್ನು ಅರಿಯಲು 
ಒಂದು ಸಾಧನವನ್ನು ಸೃಷ್ಟಿಸಿದ. ಚೀನಾ ದೇಶವು ಬಹು ಹಿ೦ದಿನ 
ಕಾಲದಿ೦ದಲೂ.. ಭೂಕ೦ಪನಗಳಿಗೆ ತುತ್ತಾದ ದೇಶ. ಭೂಕಂಪನಗಳಿಗೆ 
ಸಂಬಂಧಪಟ್ಟಂತೆ. ಪುರಾಣ ದಾಖಲೆಗಳನ್ನು ಚೀನಾ ದೇಶದಲ್ಲಿ 
ಸಂಗ್ರಹಿಸಲಾಗಿದೆ. ಚಾ೦ಂಗ್‌ಹೆಂಗ್‌ ಸೃಷ್ಟಿಸಿದ ಸಾಧನ ಈಗಿನ ಭೂಕ೦ಪನ 
ಮಾಪಕಗಳಂತೆ. ಕಂಪನದ ಕಾಲ, ಸಮಯ ಮತ್ತು ಪರಿಮಾಣವನ್ನು 
ಗುರುತಿಸುತ್ತಿರಲಿಲ್ಲ, ಆದರೆ ಅಲೆಗಳು ಬ೦ದ ದಿಕ್ಕನ್ನು ಮಾತ್ರ ಗುರುತಿಸಲು 
ಸಾಧ್ಯವಾಗುತ್ತಿತ್ತು ಮು೦ದಿನ ದಿನಗಳಲ್ಲಿ ಈ ಸಾಧನದ ಆಧಾರದ ಮೇಲೆ 
ಹಲವು ಆಧುನಿಕ ಭೂಕಂಪನ ಮಾಪಕಗಳು ಬೆಳಕಿಗೆ ಬ೦ದವು. 


ಭೂಕಂಪನವಾದಾಗ, ಭೂಮಿ ಸಮತಲವಾಗಿ (1301200181) 
ಮತ್ತು ಲಂಬವಾಗಿ (1088100011) ಕಂಪಿಸುತ್ತದೆ. ಸಮತಲ ದಿಕ್ಷು 
ಭೂಮಿಯ ಯಾವ ದಿಕ್ಕಿಗಾದರೂ ಆಗಿರಬಹದು. ಚಿತ್ರ ೫ ರಲ್ಲಿರುವ ಈ 
ಭೂಕಂಪನ ಮಾಪಕವನ್ನು ಸಮತಲ ಕಂಪನ ಮತ್ತು ಲಂಬ 
ಕ೦ಪನವನ್ನು ದಾಖಲಿಸವಂತೆ ರೂಪಿಸಲಾಗಿದೆ. ಭೂಕಂಪನ ಮಾಪಕಕ್ಕೆ 


೧೮ / ಭೂಮಿ ಗುಡುಗಿದಾಗ 





ಚಿತ್ರ ೫ ಭೂಕಂಪನ ಮಾಪಕ 


ಗಟ್ಟಿಯಾದ ಪೀಠವಿದ್ದು, ಪೀಟದ ಮೇಲೆ ಗಡುಸಾದ ಲೋಹದ 
ಕ೦ಬವಿರುತ್ತದೆ. ಕಂಬಕ್ಕೆ ಸ್ವಿಂಗ್‌ ಮೂಲಕ ಒಂದು ಸಣ್ಣ ಡ್ರಮ್ಮಿನಾಕಾರದ 
ಲೋಹವಿದ್ದು ಅದಕ್ಕೆ ನಿಯ ಮುಳ್ಳನ್ನು ಸಿಕ್ಕಿಸಲಾಗಿರುತ್ತದೆ. ಆ 
ಮುಳ್ಳು ಸುತ್ತುತ್ತಿರುವ "ಉದ್ದದ ಸುರುಳಿಯ ಮಗ ಆತ ಕಾಗದದ ಮೇಲೆ 
ಕಂಪನದ ರೇಖೆಗಳನ್ನು ಗುರುತು ಮಾಡುತ್ತಾ ಹೋಗುತ್ತದೆ. ಮುಳ್ಳಿನಿಂದ 
ಮೂಡುವ ಗುರುತು ಏರಿಳಿತದ ಪ್ರಕಾರವಾಗಿ ದಾಖಲಾಗುತ್ತಾ 
ಹೋಗುತ್ತದೆ. ಈ ಗೆರೆಗಳು ಭೂಮಿ ಕಂಪಿಸುವಷ್ಟು ಕಾಲವೂ ಪೇಪರಿನ 


ಭೂಮಿ ಗುಡುಗಿದಾಗ / ೧೯ 


ಮೇಲೆ ದಾಖಲೆಗೊಳ್ಳುತ್ತಾ ಹೋಗುತ್ತದೆ. ಈಗೆ ದಾಖಲೆಗೊಳ್ಳುವ 
ಗೆರೆಗಳನ್ನು ಭೂಕಂಪನ ಲೇಖ (50151708801) ಎನ್ನುತ್ತಾರೆ. ಇದನ್ನು 
ಚಿತ್ರ ೬ ರಲ್ಲಿ ತೋರಿಸಲಾಗಿದೆ. 


'ಹಿ' ಅಲೆಗಳ ಜ್ರಾರಂಛೆ 'ಎಸ್‌' ಅಲೆಗಳ ಪ್ರಾರಂಭ 


| ಕುಲ, ನಿಮಿಷಗಳಲ್ಲಿ 


ರ್ಬಿ ಜ್ರ 
| _ 


25 


15 





ಚಿತ್ರ - ೬: ಭೂಕಂಪನ ಲೇಖ. 
ಭೂಕಂಪನವಾದ ನಂತರ, ಭೂಕಂಪನ ಮಾಪಕದಲ್ಲಿ ದೊರಕುವ 
ಈ ಭೂಕಂಪನ ಲೇಖ ಒಂದು ರೀತಿಯಲಿ ಹೃದಯದ ಬಡಿತವನ್ನು 


ದಾಖಲಿಸುವ ಎಲೆಕ್ಟೋಕಾರ್ಡಿಯೋಗ್ರಾಮನ್ನು ಹೋಲುವಂತಿರುತ್ತದೆ. 


ಅದು ಭೂಮಿಯ ಭೂಕಂಪನದ ಬಡಿತ ಅಚ್ಚಾಗಿರುವ ಭೂಕಂಪನ 
ಲೇಖ. ಈ ಲೇಖದ ಆಧಾರದ ಮೇಲೆ ಭೂಕಂಪನ ತಜ್ಞರು ಭೂಕಂಪನ 
ಕೇಂದ್ರ ಎಷ್ಟು ದೂರದಲ್ಲಿತ್ತು? ಅದರ ಪರಿಮಾಣ ಎಷ್ಟು? ಎಷ್ಟು 
ಸಮಯ ಕಂಪಿಸಿತು? ಈ ಎಲ್ಲಾ ವಿವರಗಳನ್ನು ತಿಳಿದುಕೊಳ್ಳುತ್ತಾರೆ. 


೨೦ / ಭೂಮಿ ಗುಡುಗಿದಾಗ 


ಭೂಕಂಪನದಲ್ಲಿ ಮೊದಲು ಮೂಡುವುದು "ಪಿ' ತರಂಗಗಳು. ಬೇರೆ 
ಬೇರೆ. ಶಿಲೆಗಳಲ್ಲಿ ಹಾಯುವಾಗ ಇವುಗಳ ಅಲೆಗಳ ವೇಗ ಭಿನ್ನ 
ವಾಗಿರುತ್ತದೆ. ಗನೈಟ್‌ ಶಿಲೆಗಳಲ್ಲಿ "ಪಿ' ಅಲೆಗಳ ವೇಗ ಸೆಕೆಂಡಿಗೆ ೫.೨೬ 
ಕಿಲೋಮೀಟರುಗಳಿದ್ದು ಬೆಸಾಲ್ಫ್‌ ಶಿಲೆಗಳಲ್ಲಿ ೬.೨0) ಕಿಲೋಮೀಟರು 
ಗಳಿರುತ್ತದೆ. ಭೂಮಿಯ ಹೊರ ಚಿಪ್ಪನ್ನು 'ಪಿ' ಅಲೆಗಳು ೨೫ ರಿಂದ ೩೦ 
ಕಿಲೋಮೀಟರುಗಳ ವೇಗದಲ್ಲಿ ಪ್ರವಹಿಸುತ್ತವೆ. “ಎಸ್‌' ಅಲೆಗಳೂ ಸಹ 
ಶಿಲೆಗಳ ಸಂಯೋಜನೆಯನ್ನರಿಸಿ ಸಾಗುತ್ತವೆ. ಪಿ' ಮತ್ತು "ಎಸ್‌' ಅಲೆಗಳು 
ಭೂಕ೦ಪನ ಮಾಪಕದಲ್ಲಿ ತಾಸೆ ರೀತಿಯಿಂದ 'ತಿಳಿಯುತ್ತದೆ. 


ಭೂಕಂಪನ ಕೇಂದ್ರ ಗುರುತಿಸುವ ಬಗೆ : 


ಭೂಕಂಪನ ಅಲೆಗಳಿಗೂ ಭೂಕಂಪನದ ಕೇ೦ದ್ರಕ್ಕೂ ನೇರವಾದ 
ಸ೦ಬಂ೦ಧವಿರುತ್ತದೆ. ಭೂಕಂಪನ ಕೇ೦ದ್ರ ದೂರವಿದ್ದಾಗ ಅಲೆಗಳ 
ನಡುವಿನ ದೂರ ಹೆಚ್ಚಾಗಿರುವುದು ಕ೦ಡುಬರುತ್ತದೆ. ಮುಖ್ಯವಾಗಿ 
ಎರಡು ಬಗೆಯ ಅಲೆಗಳ "ನಡುವೆ ಇರುವ ಕಾಲದ 'ಅಂತರವನ್ನಾ ದರಿಸಿ 
ಭೂಕಂಪನ ಕೇ೦ದ್ರ ಎಷ್ಟು ದೂರದಲ್ಲಿತ್ತು ಎನ್ನುವುದನ್ನು ತಿಳಿದು 
ಕೊಳ್ಳಲಾಗುತ್ತದೆ. ಒಂದು ಮಾಪನಕ್ಕಿಂತ ಕನಿಷ್ಠ ಮೂರು ಮಾಪನ 
ಕೇ೦ದಗಳಿಂದ ಲೆಕ್ಕ ಹಾಕಿದಾಗ ತ ನ ಕೇಂದ್ರ ನಿಖರವಾಗಿ 
ದೊರಕುತ್ತದೆ. ತೆ ಚಿತ್ರ ೭ ನೋಡಿ. 

ಭೂಕಂಪನ ಘಟಿಸಿದ ಪ್ರದೇಶದಿ೦ದ ಭೂಕಂಪನ 
ಮಾಪಕವಿರುವ ಕೇ೦ದ್ರಗಳು ೨೦೧, ೭೦೦ ಮತ್ತು ೯೦೦ ಕಿಲೋ 
ಮೀಟರುಗಳ ದೂರದಲ್ಲಿವೆ ಎಂದು ಭಾವಿಸೋಣ. ಮೂರು ಕೇ೦ದ್ರ 
ಗಳಿಂದಲೂ ದೂರಕ್ಕೆ ತಕ್ಕ ಹಾಗೆ ತಿಜ್ಯಗಳನ್ನಿ! ಟ್ಟುಕೊ೦ಡು ವೃತ್ತಗಳನ್ನು 
ರಚಿಸಬೇಕು. ಆ “1 ವೃತ್ತಗಳು ಯಾವ ಬಿಂದುವಿನಲ್ಲಿ 
ಸಂಧಿಸುತ್ತವೋ ಅದೇ ಭೂಕಂಪನ ಕೇ೦ದವಾಗಿರುತ್ತದೆ. 
ಭೂಕಂಪನಗಳ ತೀವತೆ: 

ಭೂಮಿಯ ಮೇಲೆ ಹಲವು ಭೀಕರ ಭೂಕಂಪನಗಳಾಗಿದ್ದು 


ಭೂಮಿ ಗುಡುಗಿದಾಗ / ೨೧ 


ಛೂಕಂಪನ ಕೇಂದ್ರ 


ಸು ಬಿಂದು 


ಕೇಂದ್ರ ೨ 





ಚಿತ್ರ-ಬಒ: ಭೂಕಂಪನ ಲೇಖನಗಳ ಸಹಾಯದಿಂದ ಭೂಕಂಪನ 
ಕೇಂದ್ರವನ್ನು ಗುರುತಿಸುವ ರೀತಿ. 


ಅವುಗಳ ಸಮಗ್ರ ವಿವರಗಳು ನಮ್ಮಲ್ಟಿ ಉಳಿದಿಲ್ಲ... ೧೮೫೭ರಲ್ಲಿ 
ಇಟಲಿಯಲ್ಲಿ ಒಂದು ಭೀಕರ ಭೂಕಂಪನವಾಗಿ ಸ್ಥಳೀಯ ಎಲ್ಲಾ 
ಸಂಪರ್ಕಗಳೂ ಕಡಿದುಹೋಗಿದ್ದವು. ಹೊರಗಿನ ಪ್ರಪಂಚಕ್ಕೆ 
ಇಟಲಿಯಲ್ಲಿ ಭೂಕಂಪನವಾಗಿದೆ ಎ೦ದು ತಿಳಿಯಲು ಒಂದು ವಾರವೇ 
ಬೇಕಾಯಿತು. ಮ್ಯಾಲಿಟ್‌ ಎಂಬ ಎಜ್ಞಾನಿ ಎರಡು ತಿ೦ಗಳ ಕಾಲ ನೇಪಲ್ಸ್‌ 
ಬಳಿ ದೀರ್ಫ್ಥ ಅಧ್ಯಯನ ಕೈಗೊಂಡು ಭೂಕಂಪನದ ತೀವ್ರತೆಯನ್ನು 
ಅಳೆಯಲು ಹೊಸ ವಿಧಾನವೊಂದನ್ನು ಬಳಕೆಗೆ ತಂದ. 


೨೨ / ಭೂಮಿ ಗುಡುಗಿದಾಗ 


ಮ್ಯಾಲೆಟ್‌ ಕೈಗೊ೦ಡ ಮೊದಲ ಕೆಲಸವೆಂದರೆ ಭೂಕಂಪನದಿಂದ 
ತೀವ್ರವಾಗಿ ಧ್ವಂಸಗೊ೦ಡ ಕಟ್ಟಡಗಳು, ಮನೆಗಳು, ಕಾರ್ಪಾನೆಗಳು 
ಮುಂತಾದ ರಚನೆಗಳ ವಿವರಗಳುಳ್ಳ ನಕ್ಷೆಯನ್ನು ತಯಾರಿಸಿದ. ಪೂರ್ಣ 
ವಾಗಿ ಧ್ವಂಸ ಗೊ೦ಡ ಪ್ರದೇಶದಿಂದ ಸರಿದಂತೆ ಕಟ್ಟಡಗಳ ಕುಸಿತವೂ ಮತ್ತು 
ಕಟ್ಟಡಗಳು ಬಿರುಕುಬಿಟ್ಟಿರುವ ತೀವ್ರತೆ ಕಡಿಮೆಯಾಗುತ್ತಾ ಹೋಗುವುದನ್ನು 
ಗಮನಿಸಿದ. ಕೊನೆಗೆ ದೂರದಲ್ಲಿದ್ದ ಕಟ್ಟಡಗಳು ಯಾವ ಹಾನಿಗೂ 
ಒಳಗಾಗದೆ: ಕೇವಲ ಲಘುವಾಗಿ. ಕ೦ಪನಗೊಂಡಿದ್ದನ್ನು ಮಾತ್ರ 
ಗುರುತಿಸಿದ. ಭೂಕಂಪನ ಬಿಂದುವಿಗೆ ಸಮೀಪದ ಪ್ರದೇಶ ತೀವ್ರ ಹಾನಿಗೆ 
ಒಳಗಾಗಿತ್ತು. ಇದಕ್ಕೆ ಎಂಬ. ಗುರುತು ಕೊಟ್ಟ. ಭೂಕಂಪನದ 
ತೀವ್ರತೆಯನ್ನು ಲೆಕ್ಕ ಹಾಕಲು ಅದು ಮಾಡಿರುವ ಹಾನಿಯ ಪ್ರಮಾಣವೇ 
ಆಧಾರವಾಯಿತು. ಈಗೆ. ಭೂಕಂಪನದ. . ತೀವ್ರತೆಯನ್ನು ಆ 
ಕೇ೦ದ್ರಬಿ೦ದುವಿನಿಂದ ದೂರಕ್ಕೆ ಹೋದಂತೆ ರೋಮನ್‌ ಸಂಖ್ಯೆಯಲ್ಲಿ 
ಹತ್ತರಿಂದ ಒ೦ದರವರೆಗೆ ಗುರುತಿಸುತ್ತಾ ಹೋದ. ಮುಂದೆ ಅದೇ 
ವಿಧಾನವನ್ನು ಇನ್ನಷ್ಟು ಸುಧಾರಿತ ರೀತಿಯಲ್ಲಿ ಇಟಲಿಯ ರೋಸಿ ಮತ್ತು 
ಸ್ವಿಟ್ಟರ್ಲೆ೦ಡಿನ ಪೋರೆಲ್‌ ಅಳವಡಿಸಿದರು. ಮುಂದೆ ಅದು ಅಂತಿಮವಾಗಿ 
ಪ್ರಪಂಚವೆಲ್ಲಾ ಅನುಸರಿಸುವ ರಿಚ್ಚರ್‌ ಮಾಪನವಾಯಿತು. 


ಭೂಕಂಪನ ವಲಯಗಳು : 


ಭೂಕಂಪನವಾದ ನ೦ತರ ಭೂಕಂಪನ ವಲಯವನ್ನು 
ಗುರುತಿಸಲಾಗುತ್ತದೆ. ಅತ್ಯ೦ತ ಹೆಚ್ಚಿನ ಹಾನಿಗೆ ಒಳಗಾಗಿರುವ ವಲಯ 
ವನ್ನು ಸಂಖ್ಯೆಯಿಂದ ಗುರುತಿಸಲಾಗುತ್ತದೆ. ತೀವ್ರತೆ ಕಡಿಮೆ ಯಾದಂತೆ 
ಒಂದೊ೦ದು ವಲಯವನ್ನು ಅವುಗಳ ತೀವ್ರತೆಗೆ ಸಮಾನ ವಾಗಿ 
ರೇಖೆಗಳ ಮೂಲಕ ನಕ್ಷೆಯನ್ನು ಬಿಡಿಸಲಾಗುತ್ತದೆ. ಇವೆ ಸಮಕಂಪನ 
ರೇಖೆಗಳು. ಈ ವಲಯದಲ್ಲಿ ಅಜ ಎಲ್ಲ ಪಳ್ಳಿ ಪಟ್ಟಣ, ಸೇತುವೆ, 
ಕಟ್ಟಡ, ಮನೆ ಇತ್ಯಾದಿಗಳನ್ನು ಜಟ ನ ..ವಲಯದಲ್ಲಿ 
ಸೂಚಿಸಲಾಗುತ್ತದೆ. ಚಿತ್ರ-೮. ನೋಡಿ. ಮಧ್ಯದಲ್ಲಿರುವ ರೇಖೆ 
ಭೂಕ೦ಪನದ ಅತಿ ಹೆಚ್ಚಿನ ತೀವ್ರತೆಯನ್ನು ಅನುಭವಿಸಿರುತ್ತದೆ. 


ಭೂಮಿ ಗುಡುಗಿದಾಗ / ೨೩ 





ಚಿತ್ರ-೮: ೧೯೩೪ರಲ್ಲಿ 
ಭೂಕಂಪನವನ್ನಾಧರಿಸಿ ರಚಿಸಿದ ಸಮಕ 
111 ವಲಯಗಳವರೆಗೆ 


ಬಿಹಾರ-ನೇಪಾಳದಲ್ಲಾದ 
೦ಪನ ವಲಯಗಳ ನಕ್ಷೆ ೫ ರಿಂದ 


3 


೫ ಭೂಕಂಪನ ವಲಯದ ನಕ್ಷೆ 


ಪ್ರತಿಯೊಂದು. ಭೂಕಂಪನದ ತೀವ್ರತೆಯೂ ಬೇರೆ ಬೇರೆ 
ಪರಿಮಾಣದ್ದಾಗಿರುತ್ತದೆ. ಅದೇ ರೀತಿಯಲ್ಲಿ ಭೂಕಂಪನಗಳಾಗುವ 
ಸಮಯವನ್ನು ನಿಖರವಾಗಿ ಹೇಳಲಾಗುವುದಿಲ್ಲ. ಇದರಿ೦ದ ಪ್ರಪಂಚದ 
ಯಾವುದೇ ಪ್ರದೇಶದಲ್ಲಾಗಲಿ ಬಾರಿ ಕಟ್ಟಡಗಳನ್ನು ಅಣೆಕಟ್ಟುಗಳನ್ನು 
ಕಟ್ಟುವಾಗ ಆ ಪ್ರದೇಶಕ್ಕೆ ತಕ್ಕಹಾಗೆ ತೀವ್ರ ಪರಿಶೋದಧನೆಗಳನ್ನು ನಡೆಸಿ 
ಭೂಕಂಪನಗಳಾಗುವ ಪ್ರದೇಶಗಳಾದರೆ ಕಟ್ಟಡಗಳನ್ನು ಕಟ್ಟುವಾಗ 
ಅವುಗಳ ಪ್ರತಿರೋಧಕ ಗುಣ ಎಪ್ಪಂದು ಗುಣಿಸಿ ನೋಡಬೇಕಾಗುತ್ತದೆ. 
ಕಟ್ಟಡಗಳನ್ನು, ಬಾರಿ ಅಣೆಕಟ್ಟುಗಳನ್ನು ಕಟ್ಟುವಾಗ ಸೂಕ್ತ ಎಚ್ಚರಿಕೆಗಳನ್ನು 
ತೆಗೆದುಕೊಳ್ಳಬೇಕಾಗುತ್ತದೆ. 

ಪ್ರಪಂಚದ ಎಲ್ಲಾ ಪ್ರದೇಶಗಳನ್ನೂ. ದೇಶಗಳನ್ನೂ ಬೇರೆ ಬೇರೆ 
ವಲಯಗಳಾಗಿ ವಿಂಗಡಿಸಿ ಭೂಕಂಪನಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ 
ಕಟ್ಟುವ ವಿನ್ಯಾಸದಲ್ಲಿ ವಿಶೇಷ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 
ಆಯಾ ದೇಶದ, ಪ್ರದೇಶದ ಭೂವೈಜ್ಞಾನಿಕ ಮಾಹಿತಿಗಳ ಆಧಾರದ 
ಮೇಲೆ ಭೂಕಂಪನ ವಲಯದ ನಕ್ಷೆಯನ್ನು ರೂಪಿಸಲಾಗುತ್ತದೆ. ಜೊತೆಗೆ 
ಆ ಪ್ರಾಂತ್ಯಗಳಲ್ಲಿ ಹಿಂದೆ ಆಗಿರುವ ಭೂ ಕ೦ಪನಗಳ ವಿವರಗಳನ್ನು ಲೆಕ್ಕಕ್ಕೆ 
ತೆಗೆದುಕೊಳ್ಳಬೇಕು. ಭಾರತದಲ್ಲಿ ಹೆಚ್ಚೆಂದರೆ ೨೫೦ ವರ್ಷಗಳ ಹಿ೦ದಿನ 
ಮಾಹಿತಿ ದೊರಕುತ್ತದೆ. ಅದೂ ಕೂಡ ಬಿಡಿ ಬಿಡಿಯಾಗಿ ಪತ್ರಿಕೆಗಳಲ್ಲಿ 
ವರದಿಯಾಗಿರುವ ಎವರಗಳನ್ನು ಒಳಗೊಂಡಿರುತ್ತದೆ. 

೧೮೯೭ರ ಅಸ್ಸಾಂ ಭೂಕಂಪನದ ನ೦ತರ ಭಾರತದಲ್ಲಿ ಮೊದಲ 
ಬಾರಿಗೆ ಭೂಕಂಪನ ಮಾಪಕ ಕೇ೦ದ್ರಗಳನ್ನು ಸಾಪಿಸಲಾಯಿತು. ಭಾರತದ 


ಥಿ 
ಭೂಕಂಪನ ವಲಯದ ನಕ್ಷೆಯಿಂದ ತಿಳಿದು ಬರುವ ವಿಷಯವೆಂದರೆ 


ಭೂಮಿ ಗುಡುಗಿದಾಗ / ೨೫ 


ಶೇಕಡ. ೯೦ರಷ್ಟು ಭೂಕ೦ಪನಗಳು ಹಿಮಾಲಯ ಪರ್ವತ ವಲಯದಲ್ಲಿ 
ಮಾತ್ರ ಸಂಭವಿಸಿರುವುದಾಗಿ ತಿಳಿಯುತ್ತದೆ. ಅದರಲ್ಲೂ ಈಶಾನ್ಯ ಭಾರತ, 
ಟಿಬೆಟ್ಟು ಮತ್ತು ಅ೦ಡಮಾನ್‌ ದ್ವೀಪಗಳಲ್ಲಿ ಹೆಚ್ಚು ಭೂಕ೦ಪನಗಳು 
ಘಟಿಸಿವೆ. ಹಿಂದೆ ಎಲ್ಲೆಲ್ಲಿ ಭೂಕ೦ಂಪನಗಳು ಘಟಿಸಿವೆ, ಅವುಗಳ ತೀವ್ರತೆಯ 
ಪರಿಮಾಣವೆಷ್ಟು ಇವೆ ಮುಂತಾದ ಎವರಗಳನ್ನು ಆಧರಿಸಿ ಭೂಕಂಪನ 
ವಲಯದ ನಕ್ಷೆಯನ್ನು ತಯಾರಿಸಲಾಗುತ್ತದೆ. ಹಿಮಾಲಯದ ಉದ್ದಕ್ಕೂ 
ದುರ್ಬಲ ವಲಯಗಳಿದ್ದರೂ ಮುಖ್ಯವಾಗಿ ಈಶಾನ್ಯ ಭಾರತದಲ್ಲಿ ಪದೇ 
ಪದೇ ಭೂಕಂಪನಗಳಾಗಿರುವುದು ತಿಳಿದು ಬರುತ್ತದೆ. ಹಿಮಾಲಯದ 
ದಕ್ಷಿಣಕ್ಕೆ. ಉತ್ತರ ಈಶಾನ್ಯಕ್ಕೆ ಮತ್ತು ಹಿಮಾಲಯದ ಉತ್ತರ ಭಾಗದಲ್ಲಿ 
(ಚೀನಾ ದೇಶದಲ್ಲಿ) ಹೆಚ್ಚು ಭೂಕ೦ಪನಗಳಾದ್ದು. ಮಧ್ಯ ಹಿಮಾಲಯದಲ್ಲಿ 
ಹೆಚ್ಚು ಭೂಕ೦ಪನಗಳಾಗಿಲ್ಲ. 





ಚಿತ್ರ-೯: ಭಾರತದ ಭೂಕಂಪನ ವಲಯ ನಕ್ಷೆ 


೨೬ / ಭೂಮಿ ಗುಡುಗಿದಾಗ 


ಭಾರತದಲ್ಲಿ ಇದುವರೆಗೆ ಘಟಿಸಿರುವ ಭೂಕ೦ಪನಗಳ ಆಧಾರದ 
ಮೇಲೆ ೧೯೬೨ರಲ್ಲಿ ಭಾರತ ಮಾನಕ ಸಂಸ್ಥೆ (03176೫. ೦8 170187 
5187681065) ಭೂಕ೦ಪನ ವಲಯ ನಕ್ಷೆಯನ್ನು ತಯಾರಿಸಿದೆ. ಚಿತ್ರ ೯ 
ಹೊಸದಾಗಿ ಸಂಭವಿಸುವ ಭೂಕ೦ಪನಗಳು ಮತ್ತು ವೈಜ್ಞಾನಿಕ ಮಾಹಿತಿಗಳ 
ಆಧಾರದ ಮೇಲೆ ಈ ನಕ್ಷ ಕಾಲ ಕಾಲಕ್ಕೆ ಬದಲಾಗುತ್ತಲೆ ಹೋಗುತ್ತಿರುತ್ತದೆ. 

ದಕ್ಷಿಣ ಭಾರತದ ಪ್ರಸ್ಥಭೂಮಿ ಸುರಕ್ಷಿತ ವಲಯವೆಂದೇ 
ಈಚಿನವರೆಗೆ ಎಜ್ಞಾನಿಗಳು ನಂಬಿದ್ದರು. ಆದರೆ ೧೯೬೨ರಲ್ಲಿ ಕೊಯ್ದ 
ಭೂಕಂಪನವಾದಂದಿನಿ೦ದ ಭೂವಿಜ್ಞಾನಿಗಳು ತಮ್ಮ ಅಭಿಪ್ರಾಯವನ್ನು 
ವಿಮರ್ಶೆಗೆ ಒಳಪ ಡಿಸಿಕೊಳ್ಳುವ೦ತಾಯಿತು. ಪಶ್ಚಿಮ ಘಟ್ಟಗಳಲ್ಲಿರುವ 
ಸ್ತರಭ೦ಗಗಳು, ಕೊಯ್ದ, ಬಳ್ಳಾರಿ, ಬ್ರೋಜ್‌ಗಳ ಭೂತಂಘ ಪು ಮತ್ತು 
ಇನ್ನಿತರ ಭೂವೈ ೈಜ್ಞಾನಿಕ ಮಾಹಿತಿಗಳಿಂದ ದಕ್ಷಿಣ ಭಾರತದ 
ಪ್ರಸ್ಥಭೂಮಿಯೂ ಸಹ ಭೂಕಂಪನಗಳಿಗೆ ಒಳಗಾಗಬಹುದಾದ 
ಸಂಭವವಿದೆಯೆಂದು ಈಗ ತಿಳಿದುಕೊಳ್ಳಲಾಗಿದೆ. ಉತ್ತರ ಭಾರತ, 
ಉತ್ತರ ಈಶಾನ್ಯ, ಅಂಡಮಾನ್‌ ನಿಕೋಬಾರ್‌ ದ್ವೀಪಗಳು. ಭೂಕಂಪನ 
ಗಳಿಗೆ ಪದೇ ಪದೇ ತುತ್ತಾಗುವುದರಿ೦ದ ಹೆಚ್ಚಿನ ಆದ್ಯತೆಯನ್ನು ಪಡೆದು 
ಕೊಂಡಿವೆ. ಒಟ್ಟಿನಲ್ಲಿ ಭಾರತದ ಯಾವುದೇ "ಪ್ರದೇಶ. ಸಂಪೂರ್ಣವಾಗಿ 
ಭೂಕಂಪನದಿಂದ 'ಮುಕ್ತವಾಗಿದೆಯೆಂದು ಹೇಳುವಂತಿಲ್ಲ. ಹಾಗಾಗಿ 
ಹೊಸದಾಗಿ ತಯಾರಿಸಲಾದ ಭೂಕಂಪನ ವಲಯ ನಕ್ಷೆಯಲ್ಲಿ 'ಛಿ' 
ವಲಯವೆಂದು ಗುರುತಿಸುವುದನ್ನು ಕೈಬಿಡಲಾಗಿದೆ. ಇಡೀ ದೇಶವನ್ನು 
ಭೂಕ೦ಪನ ಮತ್ತು ಶಿಲಾಜದರುಗಳ ಆಧಾರದಿಂದ ೫ ವಲಯ 
ಗಳನ್ನಾಗಿ ವಿಭಾಗಿಸಿ, ದಕ್ಷಿಣ ಭಾರತವನ್ನು ವಲಯ ೧ಕ್ಕೆ ಸೇರಿಸಲಾಗಿದೆ. 


ಭೂಕಂಪ ನ ಹಾನಿಸೂಚಕ ನಕ್ಷೆ: 

ಪ್ರಕೃತಿಯ ವಿಕೋಪಗಳು ಮಾನವ ಬದುಕಿನ ಮೇಲೆ ಭೀಕರ 
ಪರಿಣಾ ಡ್‌ ಬೀರುತ್ತವೆ. ಆ ಪ್ರದೇಶ ಮತ್ತು ದೇಶಗಳು ಹೆಚ್ಹಾಗಿ ಆರ್ಥಿಕ 
ನಷ್ಟಕ್ಕೊಳಪಡುತ್ತವೆ. ಎಜ್ಞಾನ ಎಪ್ಟೇ ಮುನ್ನಡೆದರೂ ನೈಸರ್ಗಿಕ 


ಭೂಮಿ ಗುಡುಗಿದಾಗ / ೨೭ 


ವಿಕೋಪಗಳನ್ನು ಪೂರ್ಣವಾಗಿ ತಡೆಗಟ್ಟುವುದು ಯಾವ ಅಭಿವೃ ದ್ಧಿಶೀಲ 
ಜಚಗ೪ಂಡಲೂ ಸಾಧ್ಯವಾಗದೆ ಹೋಗಿದೆ. ಭೂಕಗನಂಡೂಗಷುನ 
ಹಾನಿಯನ್ನು ಪರಿಗಣಿಸಿ ಘ್‌ ಆ ಪ್ರಾಂತ್ಯ ಭೂಕಂಪನಕ್ಕೆ ಒಳಗಾಗುವ 
ದೃಷ್ಟಿಯಿ೦ದ ಆ ಪ್ರದೇಶದಲ್ಲಿ ರಚನೆಯನ್ನು ನಿರ್ಮಿಸುವಾಗ "ವಿಶೇಷವಾದ 
ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಭೂಕಂಪನವಾದಾಗ ಆ 
ಪ್ರದೇಶದಲ್ಲಿ ರಚಿತವಾದ ಕಟ್ಟಡಗಳು ಎಷ್ಟರಮಟ್ಟಿಗೆ ಕ೦ಪನಗಳನ್ನು 
ತಡೆದುಕೊಳ್ಳಲು ಶಕ್ತವಾಗಿವೆ ಎನ್ನುವುದನ್ನು ಮೊದಲೆ ನಿರ್ಧರಿಸಬೇಕು. ಆ 
ಪ್ರದೇಶದ ನೆಲದ ರಚನೆ, ಮಣ್ಣಿನ ಸ್ವರೂಪ. ಮುಂತಾದ ಮೂಲ 
ಮಾಹಿತಿಗಳ ವಿಶ್ಲೇಷಣೆ ಬಹಳ ಮುಖ್ಯವಾಗುತ್ತದೆ. 

ಸರ್ಕಾರಗಳು, ನಗರ ನಿಯೋಜಕರು, ಇಂಜಿನಿಯರುಗಳು ಮತ್ತು 
ಭೂವಿಜ್ಞಾನಿಗಳು ಆ ಪ್ರದೇಶಕ್ಕೆ ತಕ್ಕಂತೆ ಕಟ್ಟಡಗಳನ್ನು ರೂಪಿಸ 
ಬೇಕಾಗುತ್ತದೆ. ಜಪಾನ್‌, ಚೀನಾ, ಅಮೇರಿಕಾ ಮು೦ತಾದ ದೇಶಗಳು ಈ 
ರೀತಿಯ ಎಚ್ಚರಿಕೆಗಳನ್ನು ಈಗಾಗಲೆ ಕಾರ್ಯರೂಪಕ್ಕೆ ತಂದಿವೆ. ಒಂದು 
ನಗರ ಭೂಕಂಪನಕ್ಕೆ ಕಾರಣವಾಗುವ ಸ್ವರಭ೦ಗಗಳು ಅಥವಾ ದುರ್ಬಲ 
ಶಿಲೆಗಳ ಮೇಲೆ ನಿಂತಿದ್ದರೆ ಆ ಪ್ರದೇಶ ಕ೦ಪನಗೊಂಡಾಗ ಹೆಚ್ಚು ಹಾನಿಗೆ 
ಒಳಗಾಗುತ್ತದೆ. . ಭೂಕಂಪನವಾದ ಆ ಪ್ರದೇಶ ಎಷ್ಟರ ಮಟ್ಟಿಗೆ 
ಸ್ಪಂದಿಸುತ್ತದೆ. ಯಾವ ಪ್ರಮಾಣದಲ್ಲಿ ಕಂಪಿಸುತ್ತದೆ, ಸಮುದ್ರ ಹತ್ತಿರ 
ಎದ್ದರೆ ಸಮುದ್ರ ದಲ್ಲಿ ಏಳುವ ಅಲೆಗಳಿಂದ ಎಷ್ಟು ಹಾನಿಯಾಗಬಹುದು, 
ಬೆಟ್ಟಗುಡ್ಡಗಳ ಪ್ರದೇಶವಾದರೆ ಸುತ್ತಲು ಕುಸಿಯುವ ಕಲ್ಲು ಬಂಡೆಗಳಿಂದ 
ಯಾವ ರೀತಿಯ ತೊಂದರೆಗೆ ಒಳಗಾಗಬಹುದು, ಕಟ್ಟಡಗಳು ಅಲ್ಲಿನ 
ಕಂಪನ ಗಳಿಗೆ ಹೇಗೆ ಸ್ಪಂದಿಸುತ್ತವೆ. ಇತ್ಯಾದಿ ವಿವರಗಳನ್ನು ಭೂಕಂಪನ 
ಹಾನಿ ಸೂಚಕ ನಕ್ಷೆಯಲ್ಲಿ ಎವರಿಸಲಾಗುತ್ತದೆ. 


ಭೂಮಿಯ ಆಳದಲ್ಲಿ ಅಡಗಿರುವ ಶಿಲಾಸರಿತದಿ೦ದ ಅಥವಾ ಸ್ತರ 
ಭಂ೦ಗಗಳಿಂದಲೆ ಭೂಕಂಪನಗಳು ಹೆಚ್ಚಾಗಿ ಘಟಿಸುತ್ತವೆ. ಎನ್ನುವ 
ವಿಷಯ ಈಗೀಗ ದೃಢಪಟ್ಟಿದೆ. ಯಾವುದೇ" ಪ್ರದೇಶದಲ್ಲಿ `ದೊಡ್ಡ ದೊಡ್ಡ 
ಕಟ್ಟಡಗಳನ್ನು, ಅಣೆಕಟ್ಟುಗಳನ್ನು ಎದ್ಯುತ್‌ ಕೇಂದ್ರಗಳನ್ನು ಮತು ಹೊಸ 


೨೮ / ಭೂಮಿ ಗುಡುಗಿದಾಗ 


ನಗರಗಳನ್ನು ರಚಿಸುವಾಗ ಆ ಪ್ರದೇಶದ ಹಿ೦ದಿನ ಭೂಕ೦ಪನ ಚರಿತ್ರೆ 
ಯನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾದ ಕೆಲಸವಾಗುತ್ತದೆ. ಹಳೆಯ 
ಭೂಕ೦ಪನಗಳ ವಿವರಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ 
ಹಿಂದೆ. 'ಯಾವ ಸ್ಥಳದಲ್ಲಿ ಎಷ್ಟು ವರ್ಷಗಳ ಹಿ೦ದೆ ಭೂಕಂಪನ 
ಗಳಾಗಿದ್ದವು ಎನ್ನುವ ವಿವರಗಳನ್ನು ತಿಳಿದುಕೊಂಡ ನ೦ತರ ಮುಂದಿನ 
ಯೋಜನೆಗಳನ್ನು ರೂಪಿಸಬೇಕಾಗುತ್ತದೆ. ಇತ್ತೀಚೆಗೆ. ವೈಮಾನಿಕ 
ಛಾಯಾಚಿತ್ರಗಳು ಮತ್ತು ಉಪಗ್ರಹಗಳಿಂದ ತೆಗೆದ ಛಾಯಾಚಿತ್ರಗಳಿ೦ದ 
ಭೂಮಿಯ ಅಡಿಯಲ್ಲಿ ಅಡಗಿರುವ ದುರ್ಬಲ ಶಿಲಾಸ್ತರಗಳನ್ನು 
ಗುರುತಿಸಲು ಸಾಧ್ಯ ವಾಗಿದೆ. 


ಹೆಚ್ಚು ಭೂಕಂಪನಗಳು ಸಂಭವಿಸಿರುವ ಹಿಮಾಲಯದಂತಹ 
ಪ್ರದೇಶದಲ್ಲಿ ಭೂಕ೦ಪನಗಳ ಹಾನಿಯನ್ನು ಅ೦ದಾಜು ಮಾಡದೇ 
ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಷ್ಟವನ್ನು ಭರಿಸ 
ಬೇಕಾಗುತ್ತದೆ. ಹಿಮಾಲಯದಲ್ಲಿ ಚ ಆಲಾವೆ ಹಿಂದಿನ ಭೂಕಂಪನ 
ಮಾಹಿತಿಗಳನ್ನು ಕಲೆಯಾಕಿದಾಗ ಮುಂದಿನ ದಿನಗಳಲ್ಲಿ ಭೂಕಂಪನ 
ಗಳು ಪದೇ ಪದೇ ಮರುಕಳುಹಿಸುತ್ತಲೆ ಇರುತ್ತವೆ. ಹಾಗಿದ್ದರೂ ಈ 
ಪ್ರದೇಶಗಳಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳಲ್ಲಿ ಯಾವ ರೀತಿಯ 
ಸುಧಾರಣೆಯನ್ನು ಮಾಡಲಾಗುತ್ತಿಲ್ಲ. ಶೇಕಡ ೫೦ರಷ್ಟು ಮನೆಗಳು 
ಮಣ್ಣಿನಿಂದ 2. ಓತ ಸಗ್ರಿ ಮಿಕ್ಕ ಮನೆಗಳು ಮಣ್ಣು ಮತ್ತು ಕಲ್ಲು 
ಗಳಿ೦ದ ನಿರ್ಮಾಣವಾದವು. ಸದನದ ನಿರ್ಮಾಣವಾದ. ಮನೆ 
ಗಳು ತೀರ ವಿರಳ. ರಿಚ್ಚರ್‌ ಮಾಪನದ ಪ್ರಮಾಣದಲ್ಲಿ ೮ ಕೆ ಮೇಲ್ಪಟ್ಟ 
ಭೂಕಂಪನಗಳಾದರೆ ಲಕ್ಷಾಂತರ ಮನೆಗಳು ಬಾ ಬಾ ನೆಲಸಮ 
ವಾಗುತ್ತವೆ. ಒಂದು ವೇಳೆ. ರಾತ್ರಿ ಭೂಕಂಪನಗಳಾದರೆ ಇನ್ನೂ ಹೆಚ್ಚಿನ 
ಪ್ರಾಣ "ಹಾನಿಯಾಗುತ್ತದೆ. ಸಿಮೆ೦ಟ್‌ ಬಳಸದೆ ಕಟ್ಟಿದ ರತ 
ಯಾವ ದ ಸರಿ ನೆಲಸಮವಾಗುತ್ತವೆ. 


೧೯೯೩ರ ಪ್ಲೆಂಬರ್‌ ೩ರಂದು ಮಹಾರಾಷ್ಟದ ಕಿಲಾರಿ 
ಲಾತೂರಿನಲ್ಲಿ “ತ್‌ 'ಜಾವ ಭೀಕರ ಭೂಕಂಪನವಾಯಿತು. ಲಾತೂರ್‌ 


ಭೂಮಿ ಗುಡುಗಿದಾಗ / ೨೯ 


ಮತ್ತು ಉಸ್ಮಾನಾಬಾದ್‌ ಜಿಲ್ಲೆಯ ಈ ಪ್ರದೇಶದಲ್ಲಿ ದೊರಕುವ ಬೆಸಾಲ್ಟ್‌ 
ಕಲ್ಲುಗಳಿಂದ ಗಾರೆಯೂ ಸಹ ಉಪಯೋಗಿಸದೆ. ಮನೆಗಳನ್ನು 
ಕಟ್ಟಲಾಗಿತ್ತು. ಕೆಲವು ಮನೆಗಳ೦ತು ಕೇವಲ ಕಲ್ಲುಗಳಿಂದ ಪೇರಿಸ 
ಲಾಗಿತ್ತು. ಬೆಳಗಿನ ಜಾವ ಗಾಢ ನಿದ್ದೆಯಲ್ಲಿದ್ದ ಜನರಿಗೆ ಏನಾಗುತ್ತಿದೆ 
ಎ೦ದು ಎಚ್ಚರಗೊಳ್ಳುವ ಮುಂಚೆಯೆ ತಮ್ಮ ಮನೆಯ ಗೋಡೆಗಳಲ್ಲಿದ್ದ 
ಕಲ್ಲುಬಂಡೆಗಳೇ ಮೇಲೆರಗಿ ನೂರಾರು ಜನರನ್ನು ಬಲಿತೆಗೆದುಕೊಂಡು 
ಬಿಟ್ಟಿತು. ಆ ಗೋಡೆಗಳನ್ನು ಸಿಮೆ೦ಟ್‌ನಿ೦ಂದ ಕಟ್ಟದೆ ಬರಿ ಕಲ್ಲುಗಳಿಂದ 
ಪೇರಿಸಿದ್ದ. ರಿ೦ದ ಬಾರಿ ಅನಾಹುತವಾಯಿತು. 


೧೯೮೮ರ ನೇಪಾಳ-ದರಬಂಗಾ ಭೂಕಂಪವು ಬೆಳಗಿನ ಜಾವವೆ 
ಸಂಭವಿಸಿತ್ತು. ಬೆಳಗಿನ ಜಾವ ಗಾಢ ನಿದ್ದೆಯಲ್ಲಿದ್ದ ಜನರ ಮೇಲೆ ಬೆಟ್ಟ 
ಗುಡ್ಡಗಳೇ ಮೃತ್ಯುಸ್ವರೂಪವಾಗಿ ಅವರನ್ನು ಮೇಲೇಳದಂತೆ 
ಮಾಡಿಬಿಟಿದವು. 
ಜಲ೦ 
ಸ 


೬. ಭಾರತದ ಕೆಲವು ಭಯಾನಕ ಭೂಕಂಪನಗಳು 





ವಿಶ್ವಸಂಸ್ಥೆ ಪ್ರಪಂಚದಾದ್ಯಂತ ನೈಸರ್ಗಿಕ ವಿಕೋಪಗಳಿಂದ 
ಉಂಟಾಗುವ ಅನಾಹುತಗಳ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮಗಳ 
ಬಗ್ಗೆ ಸುದೀರ್ಫ ಯೋಜನೆಯನ್ನು ರೂಪಿಸಿದ್ದ. 4 ಅಂದಾಜಿನಂತೆ 
ಪ್ರತಿವರ್ಷವು ಪ್ರ ಪ್ರಪಂಚದಾದ್ಯಂತ ವಸವಣು ೨,೬೦,೦೦೦ ಕ್ಕಿಂತ ಹೆಚ್ಚು 
ಜನರು. ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹಾಗೆ ಪ್ರಪಂಚದಾದ್ಯಂತ 
ಭೂಕಂಪನ, . ಪ್ರವಾಹ, ಚಂಡಮಾರುತಗಳಂತಹ ನೈಸರ್ಗಿಕ 
ವಿಕೋಪಗಳಿಂದ ದಿನಕ್ಕೆ ಕನಿಷ್ಟ ೨೦ ದಶಲಕ್ಷ ಡಂ ಟೆ ನಷ್ಟ 
ಸ೦ಭವಿಸುತ್ತಿದೆ. ಭಾರತದಲ್ಲಿ ಘಟಿಸಿರುವ "ಹೆಚ್ಚು ಭೂಕಂಪನಗಳ 
ವಿವರಗಳು ದೊರಕುವುದಿಲ್ಲ. ಕಳೆದ ಸುಮಾರು “೨೫೦ ವರ್ಷಗಳ 
ಒಳಗಿನ ಭೂಕ೦ಪನಗಳ ವಿವರಗಳು ದೊರಕಿದರೂ ಅವು ಪೂರ್ಣ 
ಮಾಹಿತಿಗಳಿಲ್ಲದೆ, ಪತ್ರಿಕೆಗಳಲ್ಲಿ ಪ್ರಕಟವಾದ ಬಿಡಿ ಬಿಡಿ ವರದಿಗಳು 
ಮಾತ್ರ. ೧೯ನೇ ಶತಮಾನದ ಅಂತ್ಯ ದಲ್ಲಿ ಮತ್ತು ೨೦ನೇ ಶತಮಾನ ದಲ್ಲಿ 
ಸಂಭವಿಸಿದ ಭೂಕ೦ಪನಗಳ ವಿವರಗಳನ್ನು ಅಧ್ಯಯನ ಮಾಡಿ 
ಕೂಲಂಕಷವಾಗಿ ದಾಖಲಿಸಿಕೊಳ್ಳಲಾಗಿದೆ. 


ಕಾಂಗ್ರಾ ಭೂಕಂಪನ ೧೯೦೫: 

೧೯೦೫ರಲ್ಲಿ ಹಿಮಾಚಲ ಪ್ರದೇಶದ ಕಾಂಗ್ರಾ ಪ್ರದೇಶ ರಿಚ್ಚರ್‌ 
ಮಾಪನದಲ್ಲಿ ೮ರ ಪರಿಮಾಣದ `` ಭೂಕಂಪನಕ್ಕೊಳಗಾಯಿತು. ಕಳೆದ 
೧೦೦ ವರ್ಷಗಳಲ್ಲಿ ೪ರ ಪರಿಮಾಣಕ್ಕಿಂತ ಹೆಚ್ಚಿನ ೨೫೦ ಭೂಕಂಪನ 
ಗಳು ಈ ಭಾಗದಲ್ಲಿ ಸಂಭವಿಸಿವೆ. ಇವುಗಳಲ್ಲಿ. ೮೧ ಭೂಕಂ೦ಪನಗಳು 
೫ರ ಪ್ರಮಾಣದವು. ೧೯೦೫ರ ಕಾಂಗ್ರಾದ ಭೂಕಂಪನದಲ್ಲಿ ೨೦. ೦೦೦ 


ಭೂಮಿ ಗುಡುಗಿದಾಗ / ೩೧ 


ಜನರು ಅಸುನೀಗಿ, ಕಾ೦ಗ್ರಾ ನಗರದಲ್ಲಿ ಒ೦ದು ಮನೆಯೂ ಉಳಿಯದೆ 
ನೆಲಸಮವಾಯಿತು. ಈ ವಲಯದಲ್ಲಿ ಹಿಮಾಚಲ ಪ್ರದೇಶ ಭೂಕ೦ಪನ 
ಕ್ಕೊಳಗಾಗಿರುವ ಒಂದು ದುರ್ಬಲ ಪ್ರದೇಶ. ದಕ್ಷಿಣಕ್ಕೆ ಶಿವಾಲಿಕ್‌ 
ಬೆಟ್ಟಗಳಿದ್ದರೆ ಉತ್ತರಕ್ಕೆ ಹಿಮಾಚ್ಚಾದಿತ ಪೀರ್‌ ಪ೦ಜಾಲ್‌ ಶ್ರೇಣಿಗಳಿವೆ. 
ಇಲ್ಲಿ ಭೂಕಂಪ ನವಾದಾಗೆಲ್ಲ ಜಮ್ಮು ಕಾಶ್ಮೀರ, ಟಿಬೆಟ್ಟು ಮತ್ತು ಉತ್ತರ 
ಪ್ರದೇಶಗಳು ನಡುಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ಈ ಪ್ರದೇಶದಲ್ಲಿ 
ಹಾದುಹೋಗುವ ಪ್ರಮುಖ ಹೀಮಾ ಸ್ಮರಭ೦ಗ. ಇದರ ಜೊತೆಗೆ ಅನೇಕ 
ಸ್ಥಳ ರೇಖೆಗಳು (117687೫60೯) ಸಹ ಇಲ್ಲಿ ಹಾಯ್ದಿವೆ. 


ಈ ಭೂಕಂಪನದ ನಂತರ ಆಡಳಿತ ಕೇಂದ್ರವನ್ನು ಕಾಂಗ್ರಾದಿಂದ 
ಧರ್ಮಶಾಲೆಗೆ ಬದಲಾಯಿಸಿತು... ೧೯ ೮೬ರಲ್ಲಿ ಕಾಂಗ್ರಾ ಮತ್ತೊಮ್ಮೆ 
ಭೂಕಂಪ ನಕ್ಕೆ ಬಲಿಯಾದಾಗ ಧರ್ಮಶಾಲೆಯೂ ಸೇರಿದಂತೆ ಅನೇಕ. 
ಪಟ್ಟಣಗಳು "ಮತ್ತೆ ನೆಲಸಮವಾದವು. ಆ ವರ್ಷವೊಂದರಲ್ಲೇ ೬೫ 
ಕೋಟಿ ರೂಪಾಯಿಗಳ ನಷ ಸ್ಹವನ್ನು ಭಾರತ ಭರಿಸಬೇಕಾಯಿತು. 


ಈ ಭೂಕಂಪನದಿಂದ ನಾಲೆಗಳಲ್ಲಿ : ನೀರು. - ಎರಡು 
ಮೀಟರುಗಳಷ್ಟು ಎತ್ತರಕ್ಕೆ ಉಕ್ಕಿ ಹರಿಯಿತು. ನದಿಗಳಿಗೆ ಅಡ್ಡ ಹಾಕಿದ್ದ 
ಒಡ್ಡುಗಳೆಲ್ಲ ಹೋಗ” ಆ ಪ್ರದೇಶ ತೀವ್ರ ಪ್ರವಾಹಕ್ಕೆ ಬಭಳಗಳಿಯಿತು. 
ಸಿಂದೂ ನದಿಯ ನೀರು ಪ್ರಕ್ಷುಬ್ಬಗೊ೦ಡು ಅಪಾಯಮಟ್ಟ ಮೀರಿ 
ಹರಿಯಿತು. ಕಾಂಗ್ರಾ ಬಳಿ ಇರುವ. ಬಿಸಿ ನೀರಿನ ಬುಗ್ಗೆಗಳು ಎರಡು ಪ 
ಹೆಚ್ಚು ನೀರನ್ನು ಒಸರಲು ಪ್ರಾರಂಭಿಸಿತು. ಕಣಿವೆಗಳಲ್ಲಿ ಹಮುಗುಚ್ಛಾಳಾ 
ಉರುಳಿ ಅನೇಕ ಮರಗಳನ್ನು ಉರುಳಿಸಿದವು. ದಕ್ಷಿಣದಲ್ಲಿ ಕೊಚ್ಚಿನ್‌ 
ವರೆಗೂ ಪಶ್ಚಿಮದಲ್ಲಿ ಲಾಹೋರಿನವರೆಗೂ ಅದರ ಕಂಪನ ಕೇಳಿಸಿತ್ತು. 
ಅಸ್ಪಾಂ ಭೂಕಂಪನ ೧೮೯೭: 

ಭಾರತದ ಹಲವು ಭೀಕರ ಭೂಕ೦ಪನಗಳು ಹಿಮಾಲಯದ 
ವಲಯದಲ್ಲಿ ಘ ಟಿಸಿವೆ. ೧೮೯೭ನೇ ವರ್ಷದ ಜೂನ್‌ ತಿ೦ಗಳು ೧೨ ರಂದು 
ಸಂಭವಿಸಿದ ಅಸ್ಸಾಂ ಭೂಕಂಪನ ಜಗತ್ತಿನ ಮಹಾಭೂಕಂಪನಗಳ ಸಾಲಿಗೆ 
ಸೇರಿದೆ. ಈ ಭೂಕಂಪನವನು ್ನಿ ಅಧ್ಯಯನ ಮಾಡಿದ ಓಲ್ಡ್‌ಹ್ಯಾಮ್‌ ಅವರು 





೩೨ / ಭೂಮಿ ಗುಡುಗಿದಾಗ 


ಒ೦ದು ಸುದೀರ್ಥ ವರದಿಯನ್ನು ಪ್ರಕಟಿಸಿದರು. ಈ ಭೂಕ೦ಪನದಿ೦ದ 
ಮೇಘಾಲಯದ ಪ್ರಸಭೂಮಿಯೂ ಸೇರಿದಂತೆ ೪೧,೪೦,೦೦೦ ಚದರ 
ಕಿಲೋಮೀಟರುಗಳ ಪ್ರಾಂತ್ಯ ತೀವ್ರ ಹಾನಿಗೊಳಗಾಯಿತು. ಷಿಲ್ಲಾಂಗ್‌ 
ಹಾಗೂ ನೆರೆಯ ಪ್ರದೇಶಗಳಲ್ಲಿ ಕೇವಲ ಕೆಲವೇ ನಿಮಿಷಗಳ ಅವಧಿಯಲ್ಲಿ 
೩೮೦,೦೦೦ ಚದರ ಕಿಲೋಮೀಟರುಗಳ ಪ್ರದೇಶ ಸಂಪೂರ್ಣವಾಗಿ 
ಛಿದ್ರಗೊಂಡು ನಾಶವಾಯಿತು. ೧೫೧೦ ಜನ ಪ್ರಾಣ ಕಳದುಕೊ೦ಡರು. 
ಹೆದ್ದಾರಿ ಉದ್ದಕ್ಕೂ ಭೂಮಿ ಕುಸಿದು ಎಲ್ಲಾ ಸಂಪರ್ಕ ವ್ಯವಸ್ಥೆಯೂ 
ಸವಾ ಫು] ಅಸ್ಸಾಂ. ಕಣಿವೆಯಲ್ಲಿನ ಇನ್ನಾ 
ಬದಲಾಗಿಹೋಯಿತು. ಎಲ್ಲೆಲ್ಹೂ ಅ೦ತರ್ಜಲ ಉಕ್ಕಿ ಹರಿಯುತ್ತ ನೀರು 
ಬುಗ್ಗೆಗಳು ಚಿಮ್ಮತೊಡಗಿದವು. ಅಸ್ಸಾಂನ ಜ್‌ ಬ್ರಹ್ಮಪ ತ್ರ ನದಿಗೆ 
ಸೇರುವ ಅನೇಕ ಉಪನದಿಗಳಲ್ಲಿ ಮರಳು ರಾಶಿ ತುಂಬಿ ಹೋಗಿ ನದಿ 
ಜಾಲಗಳೆ ಅಸ್ತವ್ಯ ಸ್ವಗೊ೦ಡು ತಮ್ಮ ದಿಕ್ಕುಗಳನ್ನು ಬದಲಿಸಿಕೊ೦ಂಡವು. 


ಅಸ್ಸಾಂ ಕಣಿವೆ. ಭೂಕಂಪನವಾದ ಒಂದು ತಿಂಗಳವರೆಗೂ 
ನಡುಗುತ್ತಲೇ ಇತ್ತು. ಈ ಭೂಕಂಪ ಹಲವು ಭೂಕಂಪನಗಳ ಒಂದು 
ಜಾಲವಾಗಿತ್ತು. 


ಕೆಲವೆಡೆ ಬೆಟ್ಟಗಳು ಎತ್ತರದಲ್ಲಿ ಸ್ವಲ್ಪಮಟ್ಟಿಗೆ ಬದಲಾವಣೆ 
ಯಾಗಿದ್ದರೆ ಮತ್ತೆ ಕಲವೆಡೆ ನೆಲ ಎರಡೂ ಬದಿಯಿಂದ ಒತ್ತರಿಸಿ 
ಕೊಂಡಿತ್ತು. ಚಿದ್ಹಾಂಗ್‌ ನದಿಗೆ ಹೊಂದಿಕೊಂಡಂತೆ ಬಹುದೊಡ್ಡ 
ಸ್ತರಭಂಗ. ಜಂ ಹತ್ತಾರು ಮೀಟರುಗಳು ಉದ್ದ ಸರಿದುದರಿಂದ 
ಚಿದ್ರಾಂಗ್‌ ನದಿಯ ಉದ್ದಕ್ಕೂ ಅಲ್ಲಲ್ಲಿ ಬರೇಗಳರಲ ಸುಮಾರು ೩೦ 
ಜಲಪಾತ ಗಳು ಸೃಷ್ಟಿಯಾದವು. ಈ ಭೂಕಂಪನದಿಂದ ಚಿರಾಪುಂಜಿ 
ಪ್ರದೇಶ ತೀವ್ರ ಹಾನಿಗೊಳಗಾಯಿತು. ೧೯೫೦ರಲ್ಲಿ ಇದೇ ಪ್ರದೇಶದಲ್ಲಿ 


ಇನ್ನೊಂದು ಭೀಕರ ಭೂಕಂ೦ಪನವಾಯಿತು. 
ಕಚ್‌ ಭೂಕಂಪನ ೧೮೧೯: 


ಕಚ್‌ ಪ್ರದೇಶದ ಪಶ್ಚಿಮಕ್ಕೆ ರಾನ್‌ ಎ೦ಬ ಪ್ರದೇಶದಲ್ಲಿ ಉಪ್ಪಿನ 
ನಿಕ್ಷೇಪವಿದ್ದು ಅದು ನೀರಿನಿಂದ ಆವೃ ತಗೊಂಡಿದ್ದರಿ೦ದ ಪದೇ ಸಹಃ 


ಭೂಮಿ ಗುಡುಗಿದಾಗ / ೩೩ 


ಪ್ರವಾಹಕ್ಕೆ ತುತ್ತಾಗುತ್ತಿತ್ತು. ಇದರ ಉತ್ತರಕ್ಕೆ ಸಿ೦ದ್ರಿ ಎ೦ಬ ಶುಷ್ಕ ಪ್ರದೇಶ 
ಇತ್ತು. ಅಲ್ಹೊ೦ದು ಕೋಟೆಯೂ ಇದ್ದು, ಈ ಶುಷ್ತ ನದಿಗಳಿಗೆ ಸಣ್ಣ ಪುಟ್ಟ 
ಒಡ್ಡುಗಳನ್ನು ಕಟ್ಟಿ ವ್ಯವಸಾಯ ಮಾಡಿಕೊಳ್ಳುತ್ತಿದ್ದರು. ೧೮೧೯ನೇ 

ರ್ಷದ ಒಂದು ದಿನ ಕಚ್‌ ಪ್ರದೇಶ ಭೀಕರ ಭೂಕ೦ಪನಕ್ಕೊಳ 
ಗಾಯಿತು. ಇಡೀ ಕಚ್‌ ಪ್ರದೇಶವನ್ನು ನಡುಗಿಸಿದ ಈ ಭೂಕಂಪನ 
ಅಂದಿನ ರಾಜಧಾನಿ. ಭುಜ್‌ನಗರವನ್ನು ಸಂಪೂರ್ಣವಾಗಿ ಛಿದ್ರ 
ಗೊಳಿಸಿತು. ಇದರಲ್ಲಿ ೧೫೦೦ ಜನ ಅಸುನೀಗಿದರು. 


ಈ ಭೂಕಂಪನ ಸಿಂಡ್ರಿಗೆ ೮ ಕಿಲೋಮೀಟರುಗಳ ಉತ್ತರದಲ್ಲಿ 
೨೦ ಕಿಲೋಮೀಟರುಗಳು ಉದ್ದ ಕೆ ಪೂರ್ವ-ಪಶ್ಚಿಮವಾಗಿ ಬಿರುಕುಬಿಟ್ಟು 
ಸ್ವರಭಂಗವಾಯಿತು. ರಾನ್‌ ಪ್ರದೇಶ ೩ ಮೀಟರುಗಳ ಎತ್ತರಕ್ಕೆ ಎದ್ದು 
ನಿಂತಿತು. ಸಿ೦ದ್ರಿ ಪ್ರದೇಶ ಕುಸಿತಕ್ಕೊಳಗಾಗಿ ತಗ್ಗಿನ ಕಡೆಗೆ ನದಿಗಳು 
ಒಮ್ಮೆಲೆ ಹರಿದು ಪ್ರವಾಹ ಉಂಟಾಯಿತು. ನದಿಗಳಲ್ಲಿ ಓಡಾಡುತ್ತಿದ್ದ 
ದೋಣಿಗಳು ಕೋಟೆಯ ಗೋಡೆಯ ಸಮೀಪಕ್ಕೆ ಕೊಚ್ಚಿಕೊ೦ಡು 
ಸಾಗಿದಾಗ ದೋಣಿಯಲ್ಲಿನ ಜನ ಕೋಟೆಯ ಮೇಲೇರಿ ಪ್ರಾಣ ಉಳಿಸಿ 
ಕೊಳ್ಳಬೇಕಾಯಿತು. ಕಚ್‌ಭಾಗ ಹಿಮಾಲಯದ ಪರ್ವತ ಶ್ರೇಣಿಯಿಂದ 
ಸುಮಾರು ದೂರವಿದೆ. ಬಹುಶಃ ದಕ್ಷಿಣ ಭಾರತದ ಶಿಲಾಫಲಕದ ಅಂಚಿ 
ನಲ್ಲಿ ದುರ್ಬಲ ವಲಯ ಇರುವುದರಿಂದ ಅಲ್ಲಿ ಸ್ತರಭಂಗ ಉಂ೦ಟಾಗಿ ಈ 
ಭೂಕಂಪನವಾಗಿರಬಹುದೆಂದು ಎಜ್ಞಾನಿಗಳು  ಸಂದೇಹಪಟರು. 
6೫೬ನೇ ವರ್ಷದ ಒಂದು ದಿನ ಅದೇ ಪ್ರದೇಶದಲ್ಲಿ ಇನ್ನೊಂದು 
ತೀವ್ರ ಭೂಕಂಪನವಾಗಿ ಎಜ್ಞಾನಿಗಳ ಸಂದೇಹ ಧೃಡವಾಯಿತು. 
ಬಿಹಾರ - ನೇಪಾಳ ಭೂಕಂಪನ ೧೯೩೪: 


(2೯೩೪ರ ಜನವರಿ ೧೫ರಂದು ಬಿಹಾರ ಮತು ನೇಪಾಳ 
ಗಡಿಯಲ್ಲಿನ ಭೂಪ್ರದೇಶ ಒಮ್ಮೆಲೆ ಭೂಕಂಪನದಿಂದ ತತರಿಸಿತು. ಉತರ 
ಹ ಕಣಿವೆ ಹಾಗೂ ದಕ್ಷಿಣದಲ್ಲಿ ಬಿಹಾರದ ಮ್ಯಾಂಗೀರ್‌ ನಡುವೆ 
ಸ ಹ ವ ಯ ಉದ್ದದ ಜಾಡಿನಲ್ಲಿದ್ದ ಬಹುಪಾಲು 
ಟ್ಪಡಗಳೆಲ್ಲ ಧ್ವಂಸವಾಗಿ ನೆಲಕ್ಕಪ್ಪಳಿಸಿದವು. ರಸ್ತೆಗಳ ಉದ್ದಕ್ಕೂ 


೩೬ / ಭೂಮಿ ಗುಡುಗಿದಾಗ 


ಸೇತುವೆಗಳು ಮುರಿದುಬಿದ್ದರೆ ರೈಲು ಹಳಿಗಳು ಕ೦ಬಿಗಳಂತೆ 
ಸುರುಳಿಯಾದವು. ಕೆರೆ, ಕುಂಟೆ ಸರೋವರಗಳಲ್ಲಿನ ನೀರೆಲ್ಲ ಚೆಲ್ಲಿಹೋಗಿ 
ಬರಿ ಹಳ್ಳಗಳಾದವು. ಮುಜ್‌ಪರ್‌ಪುರ ಮತ್ತು ದಲಾಂಗ್‌ ಪಟ್ಟಣಗಳಲ್ಲೂ 
ಮನೆಗಳು ಕುಸಿದುಬಿದ್ದವು. ಅ೦ತರ್ಜಲ ಎಲ್ಲೆಂದರಲ್ಲಿ ನೀರು 
ಬುಗ್ಗೆಗಳಾಗಿ ಚಿಮ್ಮತೊಡಗಿತು. ಭಾರತದ ಭೂಕ೦ಪನಗಳ ಪೈಕಿ ಇದನ್ನು 
ಕೂಲಂಕುಷವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಾಯಿತು. 


ವಿ ನನ್ನ ಸಂತ ಅನುಭವ 


ನನಗೆ. ಲಖನೌನಿಂದ.. ಉತ್ತರ ಈಶಾನ್ಯ ಭಾರತದಲ್ಲಿರುವ 
ನಾಗಾಲ್ಯಾಂಡ್‌ ರಾಜ್ಯದ ದಿಮಾಪುರಕ್ಕೆ ವರ್ಗವಾಗಿ ಒಂದು ದಿನ ಮಾತ್ರ 
ಕಳದಿತ್ತು. ಆ ರಾತ್ರಿ ಮಲಗಿ ಎರಡನೇ ದಿನ ಅ೦ದರೆ ೧೯೮೮ರ ಆಗಸ್ಟ್‌ 
ತಿಂಗಳು ೮ ರಂದು ಹೊಸ ಮನೆಯ ಬಾಗಿಲಲ್ಲಿ ನಿಂತುಕೊಂಡಿದ್ದೆ. 
ಬೆಳಗ್ಗೆ ಸರಿಯಾಗಿ ಸಮಯ ಆರು ಗಂಟೆ ಏಳು ನಿಮಿಷ. ನನ್ನ ಪತ್ನಿ 
ಸುಶೀಲ ಹೊಸ ಮನೆಯನ್ನು ಗುಡಿಸುತ್ತಿದ್ದರೆ, ನಾಲ್ಕುವರೆ. ವರ್ಷದ 
ಗ೦ಡು ಮಗ ಕ್ರಾಂತಿ ಒಳಗೆ ಮ೦ಚದ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದ. 
ಮನೆ ಮುಖ್ಯರಸ್ತೆಯ ಪಕ್ಕದಲ್ಲೇ ಇದ್ದದ್ದರಿ೦ದ ವಾಹನಗಳು ಆಗಲೆ ಶಬ್ದ 
ಮಾಡುತ್ತಾ ಓಡಾಡುತ್ತಿದ್ದವು. 

ಇದ್ದಕ್ಕಿದ್ದ ಹಾಗೆ ಒಂದು. ವಿಮಾನ ಇಲ್ಲೇ ಹತ್ತಿರದಲ್ಲೇ 
ಹಾರಿಬರುವ ಶಬ್ದ ಕೇಳಿಬ೦ದಿತು. . “ಕ್ರಾಂತಿ ಬಾರೋ ವಿಮಾನ 
ನೋಡೊ ' ಕೂಗಿದೆ. ಕ್ರಾಂತಿ ನಿದ್ದೆಯಲ್ಲಿದ್ದರು ಸರಿ ವಿಮಾನ ಹಾರುವ 
ಶಬ್ದ ಕೇಳಿದ್ದೆ ಎದ್ದು ಮನೆಯ ಹೊರಕ್ಕೆ ಓಡಿ ಬ೦ದುಬಿಡುತ್ತಿದ್ದ. ರಾತ್ರಿ 
ಸುಮಾರು ಹೊತ್ತಾದ ಮೇಲೆ ಮಲಗಿದ್ದರಿಂದಲೋ ಏನೋ ಬ 
ಎದ್ದು ಬರಲಿಲ್ಲ. ಅಷ್ಟರಲ್ಲಿ ಅದು ವಿಮಾನವಲ್ಲ ಎನ್ನುವ ವಿಷಯ ನನಗೆ 
ತಿಳಿದುಹೋಯಿತು. ಕೆಜಿಎಫ್‌ ಚಿನ್ನದ ಗಣಿಗಳ ಪಕ್ಕದಲ್ಲಿರುವ 
ಬ್ಯಾಟರಾಯನಹಳ್ಳಿಯೇ ನನ್ನ ಸ್ವಂತ. ಹಳ್ಳಿ. ಚಿನ್ನದ ಗಣಿಗಳಲ್ಲಿ 
ಶಿಲಾಸ್ಫೋಟನೆ ಆದಾಗೆಲ್ಲ ನಮ್ಮ ಹಳ್ಳಿಯೇ ಕಂಪಿಸುತ್ತಿತ್ತು. ಗೋಡೆಗೆ 
ನೇತಾಕಿದ್ದ ವಸ್ತುಗಳು ಮತ್ತು ಅಡಿಗೆ ಸಾಮಾನುಗಳು. ನೆಲಕ್ಕೆ ಬಿದ್ದು 
ಉರುಳಾಡುತ್ತಿದ್ದವು. ಇದು ವಿಮಾನದ ಸದ್ದಲ್ಲ, ಭೂಕಂಪನಶಂದು 


೩೬ / ಭೂಮಿ ಗುಡುಗಿದಾಗ 


ಒ೦ದೆರಡು ಕ್ಷಣಗಳಲ್ಲಿಯೇ ತಿಳಿದುಹೋಯಿತು. ಹತ್ತಾರು ವಿಮಾನಗಳು 
ಒಂದೇ ಸಲಕ್ಕೆ ಶಬ್ಧ ಮಾಡುತ್ತಾ ಹಾರಿಬಂದ೦ಂತಹ ಶಬ್ದ. ಮನೆಯ 
' ಒಳಕ್ಕೆ ಓಡಿಹೋಗಿ ಮಂಚದ ಮೇಲಿದ್ದ ಕ್ರಾಂತಿಯನ್ನು ಭುಜದ 
ಮೇಲಾಕಿಕೊಂಡು, ಸುಶೀಲಳನ್ನು ಹೊರಕ್ಕೆ ಓಡುವಂತೆ ಹೇಳಿದೆ. 
ಬೆಡ್‌ರೂ೦ ಮತ್ತು ಕಿನ್‌ ಮಧ್ಯದಲ್ಲಿದ್ದ ಪ್ಯಾಸೇಜ್‌ ಮುಖಾಂತರ 
ಮನೆಯ ಹೊರಕ್ಕೆ ಓಡಿ ಬರುತ್ತಿದ್ದಂತೆ ಸಿಮೆ೦ಟ್‌ ಮನೆ ತೀವ್ರವಾಗಿ 
ಕಂಪಿಸತೊಡಗಿತು. ಭುಜದ ಮೇಲಿದ್ದ ಕ್ರಾಂತಿಯನ್ನು ಒಂದು ಕೈಯಲ್ಲಿ 
ಹಿಡಿದುಕೊ೦ಡು, ಇನ್ನೊಂದು ಕೈಯನ್ನು ಗೋಡೆಯ ಮೇಲೆ ಇಟ್ಟೆ. 
ಸುಶೀಲ ಹಿಂದಿನಿಂದ ನನ್ನನ್ನು ಹಿಡಿದುಕೊ೦ಡಳು. ಈಗ ಮನೆ 
ತೀವ್ರವಾಗಿ ಕಂಪಿಸಿ, ಬಾಗಿಲು ಒ೦ದೇ ವೇಗದಲ್ಲಿ ಸುಮಾರು ೩೦ 
ಡಿಗಿಗಳು ಉತ್ತರಕ್ಕೆ ಮತ್ತು ೩೦ ಡಿಗ್ರಿಗಳು ದಕ್ಷಿಣಕ್ಕೆ ಉಯ್ಯಾಲೆ ಆಡಿದಂತೆ 
ಆಡತೊಡಗಿತು. ಪ್ಯಾಸೇಜ್‌ನಿಂ೦ದ ಒ೦ದೇ ಒಂದು ಹೆಜ್ಜೆಯೂ ಮುಂದಕ್ಕೆ 
ಹೋಗಲು ಸಾಧ್ಯವಾಗಲಿಲ್ಲ ಸುಮಾರು ೪೦ ಸೆಕೆಂಡುಗಳು ಕಾಲ 
ಭೂಮಿ ತೆ ಕಂಪನ ಕಡಿಮೆಯಾದಾಗ ಮೃತ್ಕುಲೋಕದಿ೦ಂದ 
ತಪ್ಪಿಸಿಕೊ೦ಡವರಂತೆ ಮನೆಯಿಂದ ಹೊರಕ್ಕೆ ಇಸಕಿ ಷ್ಟ. 

ಅಷ್ಟರಲ್ಲಿ ಮನೆ ಮುಂದಿನ ರಸ್ತೆಯಲ್ಲಿ ಸ್ಥಳೀಯ ನಾಗಾ ಜನರು 
ಒಂದೇ ಸಮನೆ ಚೀರಾಡುತ್ತಾ ದಿಕ್ಕಾಪಾಲಾಗಿ ಓಡಾಡುತ್ತಿದ್ದಾರೆ. ನಮ್ಮ 
ಮನೆ ಮಾಲಿಕ “ಏನೂ ಆಗಲ್ಲ..... ಸ ಆಗಲ್ಲ..... ಇನ್ನೂ ಸ್ವಲ್ಪ | 
ಬನ್ನಿ? ಎ೦ದು ಮನೆಯಿಂದ ಸ್ತಲ್ಪ ದೂರ ಬರುವಂತೆ ತಿಳಿಸಿದ. ನಾವು 
ಸ್ವಲ್ಪ ದೂರ ಸರಿದು ಬಾ“ ಜಃ ನನ್ನ ಮೈ ಇನ್ನೂ ನಡುಗುತ್ತಲೇ 
ನತ್ತು ಸುಶೀಲ ಪಿಳಿ ಪಿಳಿಯೆಂದು ಕಣ್ಣು ಜಡು3೪. ಕ್ರಾಂತಿ "ತಾವು 
ಮನೆ ಒಳಗಿದ್ದಾಗ ಮತ್ತೆ ಬ೦ದುಬಿಟ್ರೆ..... "ಎ೦ದು 'ಯೋಚಿಸತೊಡಗಿದ. 

ಸುಮಾರು ಅರ್ಧಗಂಟೆಯಾದ ಮೇಲೆ ಮತ್ತೆ ಒಬ್ಬೊಬ್ಬರಾಗಿ 
ಎಲ್ಲರೂ ಮನೆಗಳ ಒಳಗೆ ಹೋದರು. ಆ ಭೂಕಂಪನ ರಿಚ್ಚರ್‌ 
ಮಾಪನದಲ್ಲಿ ೫.೩ರ ಪರಿಮಾಣದ್ದಾಗಿದ್ದಿತು. ಉತ್ತರ ಈಶಾನ್ಯದ 


ಭೂಮಿ ಗುಡುಗಿದಾಗ / ೩೭ 


ಬಹುಪಾಲು ಮನೆಗಳು ಬಿದಿರು ಮರಗಳಿ೦ದ ಕಟ್ಟಿರುವುದರಿ೦ದ 
ಸುಲಭವಾಗಿ ಬೀಳುವುದಿಲ್ಲ. ಜೊತೆಗೆ ಲಘು ಭೂಕಂ೦ಪನಗಳಾದರೆ 
ಹಿಮಾಲಯದ ಟೊಳ್ಳು ಭೂಮಿ, ಭೂಮಿಯ ಒಳಗಿಂದ 
ಬಿಡುಗಡೆಯಾಗುವ ಶಕ್ತಿಯನ್ನು ಶಾಕ್‌ ಅಬ್ಲರ್ದರ್‌ಗಳಂತೆ ಹೀರಿಕೊಳ್ಳುವ 
ಸಾಧ್ಯತೆಗಳಿದ್ದು ಆ ಭೂಕಂಪನದಿ೦ಂದ ಅಷ್ಟೇನು ಪ್ರಾಣ ಮತ್ತು ಸಂಪತ್ತಿನ 
ಹಾನಿ ಸಂಭವಿಸಲಿಲ್ಲ. ಅದೇ ವರ್ಷದ ಮುಂದಿನ : ತಿಂಗಳು 
ಸೆಪ್ಟೆಂಬರ್‌ನಲ್ಲಿ ದರಬಂಗಾ-ನೇಪಾಳ ಭೂಕ೦ಪನ ಸಂಭವಿಸಿತು. ಈ 
ಭೂಕಂಪ ರಿಚ್ಚರ್‌ ಮಾಪನದಲ್ಲಿ ೫.೩ರ ಪರಿಮಾಣದ್ದಾಗಿದ್ದರು 
ಸಾವಿರಾರು ಜನ ಸತ್ತು ನೂರಾರು ಕೋಟಿ ರೂಪಾಯಿಗಳ ಸಂಪತ್ತು 
ನಷ್ಟವಾಯಿತು. ಈ ಭೂಕ೦ಪನ ಕುರಿತು ಸುದ್ದಿ ಸಂಗಾತಿಯಲ್ಲಿ ನಾನು 
ಬರೆದ 'ಭೂಮಿ ಗುಡಿಗಿದಾಗ' ಎ೦ಬ ಲೇಖನ ಪ್ರಕಟವಾಗಿತ್ತು. 

ರ್ಕ 


ಪ್ರಪಂಚದ ಕೆಲವು ಭಯಾನಕ ಭೂಕಂಪನಗಳು 


ಟೋಕಿಯೋ ಭೂಕಂಪನ ೧೯೨೩: 


ಪಾನ್‌ ದ್ವೀಪಗಳು ವರ್ಷವೊಂದರಲ್ಲಿ ಸರಾಸರಿ ೧೦೦೦ 
ಜಾ ನಗಳನ್ನು "ನುಭವಿಸುತ್ತವೆ. ೧೯೨೩ರಲ್ಲಾದ ಈ ಭೂಕಂಪನ 
ಅತ್ಯ೦ತ ಭವಾಯ] ಸೆಪ್ಟಂಬರ್‌ ಒಂದರ ಬೆಳಗಿನ ಜಾವ 
ಟೋಕಿಯೋ, ಉಯಾಕೋಹೋಮ ಪ್ರದೇಶಗಳು ಯಾವ 
ಮುನ್ಸೂಚನೆಯೂ ಇಲ್ಲದೆ ಗಡಗಡನೆ ಕಂಪಿಸತೊಡಗಿದವು. ಈ ನಡುಕ 
ದೊಂದಿಗೆ ಟೋಕಿಯೋ ನಗರದ ಮಧ್ಯ ಭಯಂಕರ ಬೆಂಕಿ ಕಾಣಿಸಿ 
ಕೊಂಡಿತು. ಟೋಕಿಯೋದ ಗಗನ ಚುಂಬಿ ಕಟ್ಟಡಗಳು ತೂಗುಯ್ಯಾಲೆ 
ಯಾಡಿದ೦ಂತೆ ಭಯಂಕರ ಸದ್ದು ಮಾಡುತ್ತಾ ಕುಸಿದು ಬೀಳುತ್ತಾ ಬೆಂಕಿ 
ಹೊತ್ತಿ ಉರಿಯತೊಡಗಿದವು. 'ಜೋರಾಗಿ 'ಬೀಸುತ್ತಿದ್ದ ಗಾಳಿ ಬಿಂಕಿಯ 
ಜ್ವಾಲೆಗಳನ್ನು ಅಕ್ಕಪಕ್ಕದ ಕಟ್ಟಡಗಳಿಗೆ ತಲುಪಿಸುತ್ತಾ ಇಡೀ ನಗರ ಹೊತ್ತಿ 
ಹಸಗ ತೊಡಗಿತು. ಜನರಿಗೆ ದಿಕ್ಕು ತೋಚದೆ ಬೀದಿಗಳಲ್ಲಿ ಆಕ್ರಂದನ 
ಮಾಡುತ್ತಾ ನದಿಯ ಕಡೆಗೆ 'ಓಡತೊಡಗಿದರು. ಬೆಂಕಿಯಿಂದ 
ತಪ್ಪಿಸಿಕೊಳ್ಳಲು ನದಿಗೆ ಹಾರಿದ ಜನರೂ ಸಹ ಪ್ರಾಣದಿ೦ದ ಪಾರಾಗಲಿಲ್ಲ. 


ಟೋಕಿಯೋ ನಗರದ ೩೦೦.೦೦೦ ಕ್ಕೂ ಹೆಚ್ಚಿನ ಬೃಹತ್‌ 
ಕಟ್ಟಡಗಳು ನೆಲಸಮವಾಗಿ, ನಗರದ ಮುಕ್ಕಾಲು ಪಾಲು ಮನೆಗಳು 
ಪೂರ್ಣವಾಗಿ ನೆಲಕಚ್ಚಿದವು. ಈ ಭೀಕರ ಭೂಕಂಪನದ ಅಲೆಗಳಿಂದ 
ಸುಮಾರು ದಿನಗಳು ನೆಲ ನಡುಗುತ್ತಲೆ ಇತ್ತು. ಕಟ್ಟಡಗಳ ನಡುವೆ 
ಸಿಕ್ಕಿಬಿದ್ದ ಸ೦ಬ೦ಧಿಕರನ್ನು ಹುಡುಕಲು ಬಂಧುಗಳು "ತೋಕತಪ್ಪರಾಗಿ 
ಮಾತನಾಡುವುದನ್ನೇ ಕ್‌ೆ ಕೊರಳಲ್ಲಿ ಕಾಣೆಯಾದವರ 
ಹೆಸರುಗಳನ್ನು ನೇತಾಕಿಕೊಂಡು, ಶವಗಳಂತೆ ಓಡಾಡುತ್ತಿದ್ದರು. 


ಭೂಮಿ ಗುಡುಗಿದಾಗ / ೩೯ 


ಯಾಕೋಹೋಮದ ಸ್ಥಿತಿಯೂ ಹಾಗೆ ಇತ್ತು. ಗುಡ್ಡದ ಮೇಲಿದ್ದ 
ಇಡೀ ಆಸ್ಪತ್ರೆಯೇ ಇಳಿಜಾರಿನಲ್ಲಿ ತೆವಳುತ್ತಾ ಕೆಳಕ್ಕೆ 'ಉರುಳಿತ್ತು. ಸವದ 
ರಸ್ತೆಗಳು ಎದ್ದುನಿಂತು ಮುರಿದು ಹೋಗುತ್ತಿದ್ದವು. "ಚ್ಯಾಂಕ್‌ಗಳಂದ ತೈಲ 
ಬಟಹೂಗ್‌ ಬಹುತೇಕ ಕಟ್ಟಡಗಳು ಉದಾ ಟಾವೂ ೂ 
ಗೊ೦ಡ ಜನ ಸಮುದ್ರದ ತೀರಕ್ಕೆ ಓಡಿಹೋಗಿ ದೋಣಿಗಳನ್ನು ಹತ್ತಿ 
ಪಾರಾಗಲು ಪ್ರಯತ್ನಿಸುತ್ತಿದ್ದಂತೆ ಉರಿಯುತ್ತಿದ್ದ ತೈಲ ನೀರಿಗೆ ಸೋರಿ 
ಹೋಗಿ ಅನೇಕ ದೋಣಿಗಳನ್ನು ದಹಿಸಿತು. ನೂರಾರು ಮಂದಿ ದೋಣಿ 
ಗಳ ಸಮೇತ ಉರಿದುಹೋದರು. 


ಈ ಭೂಕಂಪನದಲ್ಲಿ ಒಟ್ಟಾರೆ. ೧,೪೪,೦೦೦ ಜನ ಸತ್ತು 
೧,೦೦,೦೦೦ ಜನರು ತೀವ್ರವಾಗಿ ಘಾಯಗೊಂಡರು. ೩,೦೦,೦೦೦ 
ಜನ ಮನೆ ಮಠ ಕಳೆದುಕೊಂಡು ನಿರ್ಗತಿಕರಾದರು. ಈ ಭೂಕ೦ಪನದ 
ನಂತರ ಜಪಾನಿಯರು ಹೆಚ್ಚಿನ ತ೦ತ್ರಜ್ಞಾನವನ್ನು ರೂಪಿಸಿಕೊ೦ಡು ತಮ್ಮ 
ಆಸ್ತಿಪಾಸ್ತಿಗಳನ್ನು ಜೋಪಾನ ಮಾಡಿಕೊಳ್ಳಲು ಕಲಿತುಕೊಂಡರು. 
೧೮೮೫ರಿಂದ ೧೯೫೧ರವರೆಗೆ... ೪೦೦೦ ಭೂಕ೦ಪನಗಳನ್ನು 
ಎದುರಿಸಿರುವ ಜಪಾನ್‌ ದೇಶ ಇಂದು ಆಧುನಿಕ ತಂತ್ರಜ್ಞಾನದಲ್ಲಿ 
ಅಭಿವೃದ್ಧಿಶೀಲ ದೇಶಗಳ ಜೊತೆಗೆ ಕೈಜೋಡಿಸಿ ನಿಂತಿದೆ. 


ಅಲಸ್ಕಾ ಭೂಕಂಪನ ೧೯೬೪: 


ಉತ್ತರ ಅಮೆರಿಕಾದ ವಾಯುವ್ಯ ಭಾಗದ ಅಂತಿಮ - ಭಾಗವೆ 
ಅಲಸ್ಕಾ. ಅಲಸ್ಕಾದ ಬಹುಭಾಗ ಹಿಮದಿಂದ ಮುಚ್ಚಿಕೊಂಡಿರುವ 
ಪ್ರದೇಶ. ೧೯೬೪ನೇ ವರ್ಷದ ಒಂದು ದಿನ ಸಂಜೆ ಪ್ರಿನ್ಸ್‌ ವಿಲಿಯಂ 
ಸೌಂಡ್‌ನ ಉತ್ತರ ಪ್ರಾಂತ್ಯದ ಪರ್ವತ ಶ್ರೇಣಿ ಭಯಂಕರ ಭೂಕಂಪನ 
ದಿಂದ ತತ್ತರಿಸಿತು. ಮಧ್ಯ ಅಲಸ್ಕಾದಲ್ಲಿ ಪ್ರಾರಂಭಗೊಂಡ ಅಲೆಗಳು 
ಕ್ಷಣಗಳ ಅಂತರದಲ್ಲಿ ಹ), 000 ಚದರ ಕಿಲೋಮೀಟರುಗಳ ನೆಲವನ್ನು 
ಒಂದೇ ಸಮನೆ ನಡುಗಿಸಿತು. ತೀವ್ರ ತರದ ಪರಿಣಾಮ ತಟದ. 
ಅಂಕರೇಜ್‌ ಪಟ್ಟಣಕ್ಕೆ. ; ಜ್ರ 


೮೦ / ಭೂಮಿ ಗುಡುಗಿದಾಗ 


ಅ೦ಕರೇಜ್‌ ಪಟ್ಟಣ ಒಮ್ಮೆಲೆ ನಡುಗಲು ಪ್ರಾರ೦ಭವಾಗಿದ್ದೆ ಬೀದಿ 
ದೀಪಗಳು ತೂಗುಯ್ಯಾಲೆಯಾಡಿದವು. ಮನೆಯಲ್ಲಿದ್ದ ಸಾಮಾನುಗಳು 
ನೆಲಕ್ಕೆ ಅಪ್ಪಳಿಸಿ ಉರುಳಾಡಿದವು. ರಸ್ತೆಗಳಲ್ಲಿದ್ದ ಬಾರಿ ಮರಗಳೂ ಸಹ 
ಲಟಲಟನೆ. ಮುರಿದು ಬೀಳತೊಡಗಿದವು. ಜನರು. ಮನೆಗಳ ಒಳಗಿಂದ 
ಹೊರಕ್ಕೆ. ಒಡಿಬಂದು ಹೊರಗಡೆ ಹೆಜ್ಜೆಗಳನ್ನಿಡುತ್ತಿದ್ದಂತೆ. ನೆಲವೆಲ್ಲ 
ಪರಪರನೆ ಬಿರಿದು ಬಿರುಕುಗಳು ಮೂಡುವುದು ಕಾಣಿಸಿಕೊಂಡಿತು. ನೆಲದ 
ಮೇಲೆ ಗರಗಸದ೦ತಹ ಬಿರುಕುಗಳು ಮೇಲೆ ಕೆಳಗೆ ಬೀಳಲು ಪ್ರಾರಂಭಿಸಿದ್ದೆ 
ಜನರು ಇನ್ನಷ್ಟು ಗಾಬರಿಗೊಂಡು ಕೂಗಾಡುತ್ತ ದಿಕ್ಕು ತೋಚಿದ ಕಡೆಗೆ 
ಓಡಿದರು. ಭೂಮಿ. ಒಂದೇ ಸಮನೆ ಓಲಾಡಿದಂತೆ ಕಾಣತೊಡಗಿತು. 
ಮನೆಯ ಸುತ್ತಲಿನ ಬೇಲಿಗಳು ಕೆಲವು ನೆಲದಾಳಕ್ಕೆ ಕುಸಿದು ಕುಳಿತರೆ, ಇನ್ನು 
ಕೆಲವು ಮನೆ ಗೋಡೆಗಳ ಮೇಲಕ್ಕೆ ಹಾರಿ ಕುಳಿತವು. ಕೆಲವು ಮನೆಗಳು 
ಪೂರ್ಣವಾಗಿ ಭೂಮಿಯೊಳಕ್ಕೆ ಕುಸಿದುಹೋದವು. 


ಈ ಭೂಕ೦ಪನದಿ೦ಂದ ತೀರದಲ್ಲಿ ಎರಡೂವರೆ ಕಿಲೋಮೀಟರು 
ಗಳ ಉದ್ದದ ಮಧ್ಯದ ಶಿಲೆ ಬಾಯಿ ಬಿಟ್ಟು ಕಡಲ೦ಚಿನತ್ತ ನಗರದ 
ಮೂಲಕ ಸರಿದು ಕುಳಿತಿತ್ತು ಎತ್ತರದಲ್ಲಿದ್ದ ಮನೆಗಳು ಮೆಲ್ಲನೆ ಇಳಿಜಾರು 
ಗಳಲ್ಲಿ ಜಾರತೊಡಗಿದವು. ಕಡಲಂಚಿನಲ್ಲಿದ್ದ ನಾವೆಗಳು ಕೆಲವೇ ಕ್ಷಣ 
ಗಳಲ್ಲಿ ಕಾಣದಾದವು. ಅಲಸ್ಕಾದ ಮಧ್ಯದಲ್ಲಿನ ಹಿಮಚ್ಛಾದಿತ ಷಾಟರ್‌ 
ಪೀಕ್‌ ಪರ್ವತ ತನ್ನ ಶಿಖರದಲ್ಲಿದ್ದ ನೀರ್ಗಲ್ಲ ರಾಶಿಯನ್ನೇ ಬೀಳಿಸ 
ತೊಡಗಿತು. ಆ ದಿನ ಆ ಶಿಖರ ಕೆಳಕ್ಕೆ ಬೀಳಿಸಿದ ನೀರ್ಗಲ್ಲಿನ ಮೊತ್ತ 
೨,೩೦,೦೦,೦೦೦ ಘನ ಮೀಟರುಗಳು. ಸುಮಾರು ನಾಲ್ಕು ನಿಮಿಷಗಳು 
ಒಂದೇ ಸಮನೆ ಕಂ೦ಪನಗೊಂಡ ಭೂಮಿ ಬೆವರಿಳಿಸಿಕೊ೦ಡಂತೆ 
ಸಾವರಿಸಿಕೊ೦ಡಿತು. ಈ ಭೂಕಂಪನದಲ್ಲಿ ನಷ್ಟವಾದ ಸಂಪತ್ತು 
ಸುಮಾರು ೩.೫೦,.೦೦,೦೦೦ ಡಾಲರುಗಳು. 
ಲಿಸ್ಸನ್‌ ಭೂಕಂಪನ ೧೭೭೫: 

ಯುರೋಪ್‌ ಖಂಡದ ಪಶ್ಚಿಮದ ಅಂಚಿನಲ್ಲಿರುವ 
ಪೋರ್ಚ್‌ಗಲ್‌ ರಾಜಧಾನಿಯೇ ಲಿಸ್ಬನ್‌ನಗರ. ಬ್ರಿಜಿಲ್‌ನಲ್ಲಿ ಹೊಸದಾಗಿ 


ಭೂಮಿ ಗುಡುಗಿದಾಗ / ೪೧ 


ಕ೦ಡಿಡಿದ ಚಿನ್ನದ ನಿಕ್ಷೇಪದಿ೦ದಾಗಿ ಲಿಸ್ಟನ್‌ ನಗರಕ್ಕೆ ಹಣದ ಹೊಳೆಯೇ 
ಪ್ರಾನಾ6649 "೧೭೭೫ರಲ್ಲಿ ಘಟಸಿದ ಈ ಭಯಂಕರ 
ಭೂಕಂಪನದಿ೦ದ ಲಿಸ್ಟ್‌ ನಗರದ ಸ್ವರೂಪವೇ ನುಜ್ಜುಗುಜ್ಜಾಯಿತು. 
ರಿಚ್ಚರ್‌ ಮಾಪನದಲ್ಲಿ ರ ಪರಿಮಾಣದಲ್ಲಿನ ದ್ವ ಭೂಕಂಪ ನದಿಂದ 
ಕೇವಲ ಆರು ನಿಮಿಷಗಳಲ್ಲಿ ಇಡೀ ನಗರವೇ ಕಲ್ಲುಮಣ್ಣಿನ 
ರಾಶಿಯಾಯಿತು. ೬೫,೦೦೦ ಜನ ಸಾವಿಗೀಡಾದರು. ಕೆಲವೇ ಕ್ಷಣಗಳಲ್ಲಿ 
ಸಮುದ್ರ ದಡದಿ೦ದ ಹಿಂದಕ್ಕೆ ಸರಿದು, ಅದರ ಹಿಂದೆಯೆ ಮೂಡಿಬ೦ದ 
ಸಮುದ್ರದ ಅಲೆಗಳು ಐವತ್ತು ಅಡಿಗಳ ಎತ್ತರಕ್ಕೆ ಏರಿಬ೦ದು ದಡಗಳನ್ನು 
ಅಪ್ಪಳಿಸಿದವು. ೧,೬೦,೦೦೦ ಚದರ ಕಿಲೋಮೀಟರುಗಳ ನೆಲವನ್ನು 
ಟ್ರಾ ಆವರಿಸಿತ್ತು. ಕೈರೊ, ಸ್ಕಾಂಡಿನೇನಿಯ, ಬ್ರಿಟಿಷ್‌ 

ಪಗಳವರೆಗೆ ಕಂಪನ ತೀಳಿತ್ತು. ಲಿಸ್ಟನ್‌ ಮಧ್ಯದಲ್ಲಿ ಹರಿಯುತ್ತಿದ್ದ ಆ 
ಸವ ಪ್ರೀತಿಯ ನದಿ ಎಂದೇ ಪ್ರಖ್ಯಾತವಾಗಿದ್ದ ಟಾಗಾನ್‌ "ನದಿ 
ಉಗ್ಗಸ್ತರೂಪ ತಾಳಿ ಹುಚ್ಚಿದ್ದು ನಗರದೊಳಕ. ನುಗ್ಗಿತು. 
ಸ್ಯಾನ್‌ ಫ್ರಾನ್ಸಿಸ್ಕೊ ಭೂಕಂಪನ ೧೯೦೬: 

ಅಮೇರಿಕಾದ ಕಡಲ ತೀರದ ಸುಂದರ ನಗರಗಳಲ್ಲಿ ಸ್ಯಾನ್‌ 
ಫ್ರಾನ್ಸಿಸ್ಕೊ ನಗರವೂ ಒಂದು. ಕ್ಯಾಲಿಪೋರ್ನಿಯಾ ನಗರದ ಚಿನ್ನದ 
ವ್ಯಾಮೋಹ ದ್ಶು ನಗರಕ್ಕೂ ತಟ್ಟಿದಾಗ ಚಿನ್ನವನ್ನು ಬಯಸಿ ಸಾಗರ 
ಸೀತಾ ಮೂಲಕ ನಲವತ್ತು ಸಾವಿರ ಜು ಪ್ರ "ನಗರದಲ್ಲಿ ಬಂದು 
ನೆಲಸಿದರು. ಕೊಲ್ಲಿಯ ತೀರದಲ್ಲಿ ನೂರಾ ಹದಿನೈದು. ಚದರ 
ಕಿಲೋಮೀಟರುಗಳ. ಪ್ರದೇಶದಲ್ಲಿ ಬೆಳೆದುನಿಂತ ಸ್ಯಾನ್‌ ಫಾನ್ಸಿಸ್ಕೊ ನಗರ 
ಶ್ರೀಮಂತರ ಸುಂದರ ನಗರವಾಯಿತು. 


(26೦೬ರಲ್ಲಿ ಆಂಡ್ರಿಯನ್‌ ಸ್ತರಭ೦ಗದಲ್ಲಿ ೬.೫ ಮೀಟರುಗಳಷು 
ಶಿಲಾಸರಿತವಾಗಿ ಅಮೆರಿಕಾದ. ಚರಿತ್ರೆಯಲ್ಲಿಯೇ ಭೀಕರ 
ಭೂಕಂಪನವಾಯಿತು. ಈ ಭಯಂಕರ ಭೂಕಂಪನದಿಂದ ಕಡಲತೀರದ 
ಬರೆಗಾವ್‌ ನಗರದಿಂದ ಲಾಸ್‌ ಎಂಜಲೀಸ್‌ ಪಟ್ಟಣದವರೆಗೆ ೧೦೦೦ 
ಕಿಲೋಮೀಟರುಗಳ ದೂರದವರೆಗೆ ಭೂಮಿ ಗಡಗಡನೆ ನಡುಗಿತು. 


೪೨ / ಭೂಮಿ ಗುಡುಗಿದಾಗ 


ಗಗನಚುಂಬಿ. ಕಟ್ಟಡಗಳು ತೂಗುಯ್ಯಾಲೆಯಾಡಿ ಉರುಳಿಬಿದ್ದವು. 
ವಿದ್ಯುತ್‌ ಟ್ರಾಮ್‌ ಹಳಿಗಳು ಹಗ್ಗಗಳಂತೆ ತಿರುಚಿ ಸುರುಳಿಗೊಂಡರೆ 
ವಿದ್ಯುತ್‌ ಕ೦ಬಗಳಲ್ಲಿ ಷಾರ್ಟ್‌ ಸರ್ಕ್ಯೂಟ್‌ ಆಗಿ ಇಡೀ ನಗರವೇ 
ಬೆ೦ಕಿಯಿ೦ದ ಉರಿಯತೊಡಗಿತು. ಶೇಕಡ ೮೦ರಷ್ಟು ಹಾನಿ 
ಬೆ೦ಂಕಿಯಿ೦ದ ಉಂಟಾಯಿತು. ಈ ಭೂಕಂಪನದಿ೦ದ ಒಟ್ಟು ಹಾನಿ 
೪೦.೦೦,.೦೦,೦೦೦  ಡಾಲರುಗಳಾದರೆ, ಎರಡು ಲಕ್ಷ ಜನ 
ನಿರಾಶ್ರಿತರಾದರು. . ಭೂಕಂಪನ ಘಟಿಸಿದ ಎ೦ಟು ದಿನಗಳ ನಂತರ 
ಹೊರವಲಯದಿಂದ ನಗರಕ್ಕೆ ಜನಸಂಚಾರ ಸಾಧ್ಯವಾಯಿತು. ನಗರ 
ಮತ್ತೊಮ್ಮೆ ಚೇತರಿಸಿಕೊಳ್ಳಬೇಕಾದರೆ ಸುಮಾರು ವರ್ಷಗಳೆ ಹಿಡಿಯಿತು. 

ತ್ಲ 


೯: ಭೂಕಂಪನಗಳ ಮುನ್ಯೂಚನೆ 





ಪ್ರಕೃತಿಯ ವಿಕೋಪಗಳ ಪೈಕಿ ಭೂಕಂಪನ ಅತಿ. ಭಯಾನಕ. 
ಬ 20 ಮಳೆ, ಚಂಡಮಾರುತ, ಪ್ರವಾಹಗಳ೦ತಹ ವಿಕೋಪಗಳು 
ಭೂಮಿಯ ಮೇಲೆ ಘಟಿಸುವ ಪ್ರಕ್ರಿಯೆಗಳಾಗಿದ್ದು ಭೂಮಿಯ 
ಹೊರವಲಯಕ್ಕೆ ಸೀಮಿತಗೊಂಡಿವೆ. ಈ ವಿದ್ವಾಂಸಕಾರಿ ನೈಸರ್ಗಿಕ 
ಪ್ರಕ್ರಿಯೆಗಳನ್ನು ವಿಜ್ಞಾನದ ಬೆಳವಣಿಗೆಯಿ೦ದ ಹಲವು ದಿನಗಳಿಗಿ೦ತ 
ಮುಂಚೆಯೇ ತಿಳಿದುಕೊಳ್ಳಬಹುದಾಗಿದೆ. ಭೂಕಂಪನ ಭೂಮಿಯ 
ಒಳಗೆ ಹುಟ್ಟುವ ಪ್ರಕ್ರಿಯೆಯಾಗಿದ್ದು ಅದನ್ನು ನಿಖರವಾಗಿ ತಿಳಿಯ 
ಲಾಗದ ಕಾರಣದಿಂದ ಅದರ ವಿಕೋಪ ಮಾನವನ ಮೇಲೆ ಅಗಾಧ 
ಪರಿಣಾಮ ಬೀರಿದೆ. ಒ೦ದು ಅ೦ದಾಜಿನ ಪ್ರಕಾರ ಮಾನವನ ದಾಖಲೆ 
ಗಳಿಂದ ಇದುವರೆಗೆ ೮೦೮ ಮಿಲಿಯ ಜನ ಭೂಕಂಪನಗಳಿಂದ 
ಅಸುನೀಗಿದ್ದಾರೆ. ಇಪ್ಪತ್ತನೇ ಶತಮಾನದಲ್ಲಿ ವರ್ಷವೊಂದಕ್ಕೆ ಸರಾಸರಿ 
(0೦೦೦ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು 
ಆಸ್ತಿಪಾಸ್ತಿಯ ನಷ್ಟ ವರ್ಷವೊಂದಕ್ಕೆ ಕನಿಷ್ಟ ನೂರು ಕೋಟಿ ರೂಪಾಯಿ 
ಗಳಿಗಿಂತ ಹೆಚ್ಚು. ಪ್ರವಾಹ ಚಂಡಮಾರುತಗಳ೦ತೆ ಭೂಕಂಪನಗಳ 
ಮುನ್ಸೂಚನೆಯನ್ನು ನಿಖರವಾಗಿ ತಿಳಿದುಕೊಳ್ಳಲು ಎಜ್ಡಾನ ಎಷ್ಟೇ 
ಬೆಳೆದರು ಸಾಧ 'ವಾಗದೆ ಹೋಗಿದೆ. 


ಈ ವಿಷಯದಲ್ಲಿ ಅಮೆರಿಕಾದ ರಾಷ್ಟೀಯ ಎಜ್ಞಾನ ಆಕಾಡೆಮಿ 
೧೯೭೬ರಲ್ಲಿ ಭೂಕಂಪನಗಳ ಮುನ್ಸೂಚನೆಯನ್ನು ಅರಿಯುವುದರ ಬಗ್ಗೆ 
ಕೆಲವು ಸ ಸ್ಪಷ್ಟ ವಿವರಣೆಗಳನ್ನು ನೀಡಿತ್ತು. ಬರಲಿರುವ ಭೂಕಂಪನ ಯಾವ 
ಪರಿಮಾಣದಿಂದ ಕೂಡಿರುತ್ತದೆ. ಯಾವ ಪ್ರದೇಶದಲ್ಲಿ ಭೂಕಂಪನ 
ವಾಗುತ್ತದೆ. ಅದು ಸಂಭವಿಸುವ ಕಾಲವಾದರೂ ಏನು ಎ೦ಬುದನ್ನು 


೪೮ / ಭೂಮಿ ಗುಡುಗಿದಾಗ 


ಸಾಕಷ್ಟು ನಿಖರವಾಗಿ ತಿಳಿಸಲು ಕೆಲವು ಮಾಹಿತಿಗಳನ್ನು ಅದು ನೀಡಿತು. 
ಇದರಿಂದ ಭೂಕ೦ಪನಗಳ ಬಗ್ಗೆ ಮುನ್ಸೂಚನೆ ನೀಡುವ ವಿಷಯದಲ್ಲಿ 
ಸ್ವಲ್ಪ. ಮಟ್ಟಿಗಾದರೂ ಯಶಸ್ವಿಯಾಯಿತು. ಎನ್ನುವುದೇ ಅದರ 
ಉದ್ದೇಶವಾಗಿತ್ತು. ಅದು ವಿವರಿಸಿದ ಮತ್ತು ರೂಪಿಸಿದ ಕೆಲವು 
ವಿಧಾನಗಳು ಈ ರೀತಿಯಾಗಿದ್ದವು. 

ಭೂಕ೦ಪನವನ್ನು ಪೂರ್ವಭಾವಿಯಾಗಿ ಅರಿಯಲು ಭೂಮಿಯ 
ಒಳರಚನೆ ಮತ್ತು ಭೌತಿಕ ಬದಲಾವಣೆಗಳನ್ನು ಅಧ್ಯಯನ ಮಾಡಿ 
ಹಿ೦ದಿನ ಭೂಕಂಪನಗಳ ಆಧಾರದ ಮೇಲೆ ಅನೇಕ ಮಾಹಿತಿಗಳನ್ನು 
ಸ೦ಗ್ರಹಿಸಿ, ವಿಶ್ಲೇಷಿಸಿ ಸ್ವಲ್ಪ ಮಟ್ಟಿಗಾದರೂ ಆಸ್ತಿ, ಜೀವ ಹಾನಿಯನ್ನು 
ತಪ್ಪಿಸಬಹುದೆಂಬುದನ್ನು ಚೀನಾ ತೋರಿಸಿಕೊಟ್ಟಿರುವ ವಿಷಯವನ್ನು 
ವಿಶೇಷವಾಗಿ ಎತ್ತಿ ತೋರಿಸಲಾಯಿತು. ಪ್ಯಾರಿಸ್ಸಿನಲ್ಲಿ ೧೯೭೬ರ ಫೆಬ್ರವರಿ 
ಯಲ್ಲಿ ಒಂದು ಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಅದೇ ತಿಂಗಳು 
ಚೀನಾದ ಲಿಯೋನಿಂಗ್‌ ಪ್ರಾಂತ್ಯದಲ್ಲಿ ಸ೦ಭವಿಸಿದ ೭.೩ರ ಪರಿಮಾಣದ 
ಭೀಕರ ಭೂಕಂ೦ಪನವನ್ನು ಯಶಸ್ವಿಯಾಗಿ ಮೊದಲೇ 'ಗುರುತಿಸಿದ್ದಾಗಿ 
ಚೀನಾ ತಜ್ಞರು ಗೋಷ್ಠಿಯಲ್ಲಿ ಮಂಡಿಸಿದ ತಮ್ಮ ವರದಿಯಲ್ಲಿ ತಿಳಿಸಿದರು. 


೧೯೭೩ರ ವೇಳೆಗೆ ಲಿಯೋನಿಂಗ್‌ ಪ್ರಾಂತ್ಯ ದಟ್ಟ ಜನಸಂದಣಿ 
ಯಿಂದ ಕೂಡಿದ್ದು. ಅದನ್ನೇ ಭೂಕಂಪನ ವೀಕ್ಷಣ "ಕೇಂದ್ರವನ್ನಾಗಿ 
ಚೀನಾದೇಶ ಆಯ್ಕುಕೊಂಡಿತು. ಇದಕ್ಕೆ ಮೊದಲೆ. ಪೂರ್ವಯೋಜಿತ 
ವಾಗಿ ಹಲವು ವರ್ಷಗಳಿಂದ ಸಂಗ್ರಹಿಸಿದ್ದ ಭೂಕಂ೦ಪನಗಳ ಮಾಹಿತಿ 
ಯನ್ನು ಎಶ್ಸೇಷಿಸಿ ಅದರ ಆಧಾರದ ಮೇಜಿ ಆ ಪ್ರಾಂತ್ಯ ೧೯೭೩ರಲ್ಲಿ 
ಭೂಕಂಪ ನಕ್ಕೆ ಒಳಗಾಗಿರುವ ವಿಷಯವನ್ನು ಖಚಿತಪಡಿಸಿಕೊಳ್ಳಲು 
ಹಿ೦ದಿನ ಬೂಳುವನ ದಾಖಲೆಗಳನ್ನು, ಸ್ತರಭ೦ಗದ ಚಲನೆ, ಸಾವಧಾನ 
ವಾಗಿ ಸ್ಥಳಾ೦ತರಗೊಳ್ಳುತ್ತಿದ್ದ ಭೂಕಂಪನ ಕೇ೦ದ್ರ, ಅಲ್ಲದೆ ಭೂಮಿಯ 
ಒಳರಚನೆ, ಮೇಲಿನ ಸ್ವರೂಪ ಇತ್ಯಾದಿಯನ್ನು ಕೂಲಂಕಷವಾಗಿ 
ಅಧ್ಯಯನ ಮಾಡಲಾಗಿತ್ತು. ಅನೇಕ ಭೂಕಂಪನ ಧಾಖಲೆ ಕೇ೦ದ್ರಗಳನ್ನು 
ಸ್ಥಾಪಿಸಿ, ಭೂ ಹೊರಚಿಪ್ಪಿನ ರಚನೆ, ಭೂಕಾಂತತ್ವದ ವ್ಯತ್ಯಾಸವನ್ನು 


ಭೂಮಿ ಗುಡುಗಿದಾಗ / ೮೫ 


ಅರಿಯಲು ಹಲವು. ಉಪಕರಣಗಳನ್ನು ಅಳವಡಿಸಿ ಅಧ್ಯಯನ 
ನಡೆಸಲಾಯಿತು. ಜೊತೆಗೆ ಎಲ್ಲಾ ಭೂಕಂಪನ ತಜ್ಞರನ್ನು ಸಾರ್ವಜನಿಕ 
ರನ್ನು ಯಾವುದೇ ಅಸಾಧಾರಣ ಅಥವಾ ಸಣ್ಣಪುಟ್ಟ ಘಟನೆಗಳು ಕಂಡು 
ಬ೦ದರೂ ತಕ್ಷಣ ಭೂಕ೦ಪನ ಕೇಂದ್ರಗಳಿಗೆ ವರದಿ ಸಲ್ಲಿಸಬೇಕೆಂದು 
ಕೋರಲಾಯಿತು. ಈ ನಡುವೆ ಒ೦ಬತ್ತು ತಿ೦ಗಳ ಅವಧಿಯಲ್ಲಿ 
ಜಿನ್‌ಹೋನ್‌ ಸ್ತರಭಂಗದ ಪ್ರದೇಶ ೨.೫ ಮಿ. ಮೀಟರುಗಳಷ್ಟು ಎತ್ತರ 
ಏರಿದ್ದನ್ನು ಗುರುತಿಸಲಾಯಿತು. ಭೂಕಾ೦ತ ಕ್ಷೇತ್ರದಲ್ಲಿ ಕಾ೦ತತ್ವ ಲಂಬ 
ವಾಗಿ ಅಧಿಕಗೊಂಡಿದ್ದು ಲಿಯೋನಿಂಗ್‌ ಪ್ರಾಂತ್ಯದ ಸಾಗರ ಮಟ್ಟದಲ್ಲೂ 
ಏರಿಕೆಯನ್ನು ಗುರಿತಿಸಲಾಯಿತು. ಮಾಮೂಲಿಗಿಂತ ಐದು ಪಟ್ಟು ಹೆಚ್ಚು 
ಲಘು ಭೂಕಂಪನಗಳು ಸ೦ಭವಿಸಿದ್ದು ಕಂಡುಬಂದಿತು. 


೧೯೭೪ರ ಜೂನ್‌ಗೆ ರಾಜ್ಯ ಕೌನ್ಸಿಲ್‌ಗಳು ಎಲ್ಲಾ ಸ್ಥಳೀಯ 
ಭೂಕಂಪನ ಕೇಂದ್ರಗಳಿಗೆ ಎಚ್ಚರಿಕೆ ನೀಡಿ, ಸಂಭವಿಸಲಿರುವ ಭೂಕಂಪನ 
ಗಳ ಎರುದ್ಧ ರಕ್ಷಣೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸಲಹೆ 
ನೀಡಿದವು. ಇದೇ ಸಮಯಕ್ಕೆ ವೃತ್ತಿನಿರತ ತಜ್ಞರಿ೦ದ ಭೂಕಂಪನದ 
ಹಾನಿಯನ್ನು ತಡೆಗಟ್ಟಲು ಸೂಕ್ತ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ಜನರಿಗೆ 
ತಿಳಿಸಲು ಹೇಳಲಾಯಿತು. ಸಾಕಷ್ಟು ಭೂಕಂಪನ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ 
ಸಾರ್ವಜನಿಕರ ಸಹಕಾರದೊಂದಿಗೆ ತಜ್ಞರು ಯಶಸ್ವಿಯಾದರು. 

(೭೪ರ ನವೆಂಬರ್‌ ವೇಳೆಗೆ ಭೂಕಾ೦ತತ್ವದ ತೀವ್ರಗತಿಯ 
ಹೆಚ್ಚಳ, ಭೂ ಹೊರಚಿಪ್ಪಿನ ತ್ವರಿತಗತಿ, ಅಧಿಕ ಸಂಖ್ಯೆಯ ಲಘು: 
ಭೂಕಂಪನಗಳು ದಾಖಲೆಯಾದವು. ಅನಂತರ ೧೯೭೪ರ 
ಮಧ್ಯಾವಧಿಗೆ ಸಾಕುಪ್ರಾಣಿಗಳ ಚಹರೆಯಲ್ಲಿ ಅಸಾಮಾನ್ಯ ಬದಲಾವಣೆ 
ಗಳನ್ನು ಗುರುತಿಸಲಾಯಿತು. ಬಾವಿಗಳ ನೀರು ರಾಡಿಯಾಗಿ ಗುಳೆಗಳು 
ಕಾಣಿಸಿಕೊಂಡು ಕೆಲವು ಕಡೆ ನೀರಿನ ಮಟ್ಟವೂ ಏರತೊಡಗಿತು. 
ಅಂತರ್ಜಲದಲ್ಲಿ ರಾಡಾನ್‌ ಅಂಶ ಅಧಿಕಗೊಂಡಿದು ವ್ಯಕ್ತವಾಯಿತು 

ಎಐ ಜು ಕ 
ಭೂಕಂಪನ ಕೇಂದ್ರದಿಂದ ಸುಮಾರು ನೂರು ಕಿಲೋಮೀಟರುಗಳ 
ವ್ಯಾಪ್ತಿಯಲ್ಲಿ ಈ ಎಲ್ಲಾ ಬದಲಾವಣೆಯನ್ನು ಗಮನಿಸಲಾಯಿತು. 


೮೬ / ಭೂಮಿ ಗುಡುಗಿದಾಗ 


ಮೇಲಿನ ಬದಲಾವಣೆಗಳನ್ನು ಗುರುತಿಸಿದ ಕೆಲವೇ ದಿನಗಳಲ್ಲಿ 
೪.೮ರ ಪರಿಮಾಣದ ಒಂದು ಎಚ್ಚರಿಕೆಯ ಭೂಕ೦ಪನವೂ ಆಯಿತು. 
ಇದನ್ನು ಗಮನಿಸಿದ ತಜ್ಞರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿ 
ಭೂಕ೦ಪನದ ದಾಳಿಗೆ ಸುಲಭವಾಗಿ ತುತ್ತಾಗುವ ಅಣೆಕಟ್ಟುಗಳು, 
ಗಣಿಗಳು, ಬೃಹತ್‌ ಕೈಗಾರಿಕಾ ಕಟ್ಟಡಗಳು ಹಾಗೂ ದುರ್ಬಲ ಕಟ್ಟಡಗಳ 
ರಕ್ಷಣೆಗಾಗಿ ಸೂಕ್ತ ಕಾರ್ಯಗಳನ್ನು ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು. 
ಈ ಎಲ್ಲದರ ಮಾಹಿತಿಗಳ ಆಧಾರದಿಂದ ಗೋಷ್ಠಿಯಲ್ಲಿ ಭೂಕಂಪನ 
ದಕ್ಷಿಣ ಲಿಯೋನಾಂಗ್‌ ಪ್ರಾಂತ್ಯದಲ್ಲಿ ಸಂಭವಿಸುವುದನ್ನು ಖಚಿತಪಡಿಸಿ 
ಕೊಳ್ಳಲಾಯಿತು. ಭೂಕ೦ಪನವನ್ನು ಪರೀಕ್ಷಿಸಿದ ಪ್ರದೇಶದಲ್ಲಿ ಮೇಲಿನ 
ಎಲ್ಲಾ ಬದಲಾವಣೆಗಳು ಅನ೦ತರದ ದಿನಗಳಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ 
ಕಾಣಿಸಿಕೊಂಡವು. 


ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು 
ತೆಗೆದುಕೊಂಡ ನ೦ತರ ೧೯೭೫ರ ಫೆಬ್ರವರಿ ೪ರಂದು ನಿರೀಕ್ಷಿಸಿದಂತೆ 
ಭೂಕ೦ಪನವಾಯಿತು. ಕೆಲವೇ ಕ್ಷಣಗಳಲ್ಲಿ ಬಹುಮಹಡಿಯ ಕಟ್ಟಡಗಳು 
ನೆಲಕ್ಕೆ ಉರುಳಿಬಿದ್ದವು. ಅನೇಕ ಮನೆಗಳು ದುರಸ್ಮಿಗೂ ಬಾರದಂತೆ 
ಕಂಿಕರರೀಸಳ! ಆದರೆ. ಅವರು ತೆಗೆದುಕೊಂಡಿದ್ದ ಮುನ್ನೆ! ಚ್ಚರಿಕೆ 
ಗಳಿ೦ದ ಪ್ರಾಣಹಾನಿ ತೀರ ಕಡಿಮೆಯಾಗಿತ್ತು. ರಿಚ್ಚರ್‌ ಮಾಪನದಲ್ಲಿ ೭೩ 
ಪರಿಮಾಣದ ಈ ಭೂಕಂಪನ ತೀವ್ರ ಸ್ವರೂಪ ದ್ಹಾಗಿದ್ದರೂ ಪ್ರಾಣ ಮತ್ತು 
ಆಸ್ತಿಯ ಹಾನಿ ಅತ್ಯಲ್ಪವಾಗಿತ್ತು. 
ಪ್ರಾಣಿಗಳ ವರ್ತನೆ : 


ಕೆಲವು ಪ್ರಾಣಿಗಳು ಮಾನವನಿಗಿಂತ ಸೂಕ್ಷ ಗಹಿಕೆಯುಳ್ಳವು 
ಎನ್ನುವುದು ಸ್ಯೂಸಢ್ಛಾಂ ಬೆವರಿನ ವಾಸನೆ ಹಿಡಿದು ಸ್ಣಾತ॥ 
ಕಳ್ಳರನ್ನು ಹಿಡಿಯಲು ಸಹಾಯ ಮಾಡುತ್ತವೆ. ಇಲಿ ಮತ್ತು ಹಾವುಗಳು 
ಭೂಮಿ ತುಸುವೆ ಕಂಪಿಸಿದರೂ ಬಲಗಳಿಂದ ಹೊರಕ್ಕಿ ಬರುತ್ತವೆ. 
ಮೀನುಗಳು ವಿದ್ಯುತ್‌ ಮತ್ತು ಭಾಜಕ ತುಸುವೆ 
ಏರುಪೇರಾದರು ಗಹಿಸುತ್ತವೆ ಎಂದು ತಿಳಿದುಬಂದಿದೆ. ಹಾವುಗಳು 


ಭೂಮಿ ಗುಡುಗಿದಾಗ / ೪೭ 


ಕೂಡ ಶಬ್ದ ಅಲೆಗಳಿಗೆ ಬೇಗನೆ ಪ್ರತಿಕ್ರಿಯಿಸುತ್ತವೆ೦ದು ಸಾಬೀತಾಗಿದೆ. 
ಚೀನಾದಲ್ಲಿ ಭೂಕಂಪನಗಳಾದ ಪ್ರದೇಶಗಳ ಸುತ್ತಮುತ್ತ ಭೂಕ೦ಪನ 
ಗಳಿಗೆ ಮೊದಲು ಪ್ರಾಣಿಗಳ ವರ್ತನೆಯಲ್ಲಿ ಬದಲಾವಣೆಗಳನ್ನು 
ಅಧ್ಯಯನ ಮಾಡಿದ ಮೇಲೆ ಅನೇಕ ಅಂಶಗಳು ಬೆಳಕಿಗೆ ಬಂದವು. 


ವಿಶೇಷ ತಜ್ಞರು ಪ್ರಾಣಿಗಳ ವರ್ತನೆಯ ಬಗ್ಗೆ ವಿಶೇಷವಾಗಿ 
ಅಧ್ಯಯನ ಮಾಡಿ ಕೆಲವು ವೈಜ್ಞಾನಿಕ ಅ೦ಶಗಳನ್ನು ಬೆಳಕಿಗೆ ತ೦ದರು. 
ತರಂಗಾಂತರದ ನಡುವಿನ ಶಬ್ದವನ್ನು ಬಾವಲಿ, ಪಾರಿವಾಳ, ಕಾಂಗರೊ 
ಮತ್ತು ಇಲಿಗಳು ಗ್ರಹಿಸಬಲ್ಲವು. ಭೂಕಾ೦ತದಲ್ಲಿ ೩೦ ಗಾಮಾಗಳಷ್ಟು 
ಬದಲಾವಣೆ ಕಂಡುಬ೦ದರೂ ಪಾರಿವಾಳಗಳು ತಮ್ಮ ಹಾರುವ ದಿಕ್ಕನ್ನೇ 
ಬದಲಾಯಿಸಿ ಮತ್ತೆ ಸ್ಪಸ್ಥಾನಕ್ಕೆ ಹಿಂದಿರುಗುತ್ತವೆ. ಕಾರ್ಮಿಕರು ಆಳವಾದ 
ಗಣಿಗಳ ಒಳಕ್ಕೆ ಹೋಗುವ ಮುಂಚೆ ಹಕ್ಕಿಗಳನ್ನು ಬಿಟ್ಟು ವಿಷಗಾಳಿ 
ಇದೆಯೋ ಇಲ್ಲವೊ ಎ೦ಬುದನ್ನು ಪರೀಕ್ಷಿಸುವುದು ಒ೦ದು ವಿಧಾನ. 
ವಿಷಗಾಳಿ ಹೆಚ್ಚಿದ್ದಲ್ಲಿ ಹಕ್ಕಿಗಳು ಉಸಿರುಗಟ್ಟಿ ಸಾಯುತ್ತವೆ. ಒಟ್ಟಿನಲ್ಲಿ 
ಭೂಕಂಪನಕ್ಕೆ ಮುಂಚೆ. ಅಥವಾ ಸೂಕ್ಷ್ಮ ಭೂಕಂಪನವಾಗುವ 
ಸಮಯದಲ್ಲಿ ಪ್ರಾಣಿಗಳು ತಮ್ಮ ಅ೦ಗರಚನೆ, ಶರೀರಕ್ರಿಯೆ, ಮಾನಸಿಕ 
ಸ್ಥಿತಿಯಲ್ಲಿ ಕೆಲವು. ಬದಲಾವಣೆಗಳನ್ನು ತೋರಿಸುತ್ತವೆ. ಭೌತಿಕ 
ಬದಲಾವಣೆ ಕಂಡಲ್ಲಿ ಪ್ರಾಣಿಗಳು ಮಾನವನಿಗಿಂತ ಮೊದಲೆ ಗ್ರಹಿಸಿ 
ಹೆದರುತ್ತವೆ, ಕೆಲವೊಮ್ಮೆ ಓಡಲು ಪ್ರಯತ್ನಿಸುತ್ತವೆ. ಪ್ರಾಣಿಗಳ 
ವರ್ತನೆಯಲ್ಲಿ ಬದಲಾವಣೆ ಕಂಡುಬಂದ ಸಮಯದಲ್ಲಿ ಹತ್ತಿರದ 
ಭೂಕ೦ಪನ ಕೇಂದ್ರಗಳಲ್ಲಿ ಲಘು. ಭೂಕಂಪನ ದಾಖಲಾಗಿದ್ದಲ್ಲಿ 
೬. ವರ್ತನೆಗೂ ಭೂಕ೦ಪನಕ್ಕೂ ಸಂಬಂಧವಿದೆಯಿಂದು 

ಢಪಡಿಸಿಕೊಳ್ಳಬಹುದು. 


ಚೀನಾದ ಕೆಲವು ಪ್ರಾಂತ್ರ [ಗಳಲ್ಲಿ ಭೂಕಂಪನಗಳು ಆಗುವುದರಿಂದ 
ಮುಂಚೆ ಪ್ರಾಣಿಗಳಲ್ಲಿ ಉಡೂಂಂ) ಕೆಲವು ಬದಲಾವಣೆಗಳನ್ನು ಕ 
ರೀತಿಯಾಗಿ ದಾಖಲಿಸಿಕೊಳ್ಳಲಾಗಿದೆ. ಒಂದೂವರೆ ತಿಂಗಳು ಮೊದಲೇ 
ಹುತ್ತ, ಬಿಲಗಳಿಂದ ಹಾವುಗಳು, ಇಲಿಗಳು ತಂಡತಂಡವಾಗಿ ಹೊರಕ್ಕೆ 


ಆ೮ / ಭೂಮಿ ಗುಡುಗಿದಾಗ 


ಬಂದು ನಿಷ್ಕಿಯವಾಗಿ ಓಡಾಡತೊಡಗಿದ್ದವು. ಆರು ವಾರಗಳ ಮೊದಲೇ 
ಎಪ್ರಿಕಾಟಾ ಮರಗಳಲ್ಲಿ ಹೂವುಗಳು ಅರಳಿದವು. ಎರಡು ವಆರಗಳ 
ಮೊದಲೇ ಹಂದಿಗಳು ಗುಟುರು ಹಾಕಿ ಪರಸ್ಪರ ಕಚ್ಚಾಡಲು 
ಹಾತೊರೆಯುತ್ತಿದ್ದವು. ಒಂದೆರಡು ದಿನಗಳ ಮುಂಚೆ ಪಶುಗಳು 
ಅಧೀರವಾಗಿ ಮನುಷ್ಯರ ಮೈಮೇಲೆ ಬೀಳುವುದು ಮತ್ತು ನೆಲ 
ಕೆರೆಯುವುದನ್ನು ಮಾಡಿದವು. ಜಿಂಕೆಗಳು ಚೆಲ್ಲು ಚೆಲ್ಲಾಗಿ ಓಡಾಡಲು 
ಪ್ರಾರಂಭಿಸಿದವು. ನೀರಿನಿಂದ ಹೊರಕ್ಕೆ ಬಂದ ಆಮೆಗಳು ಕೀರಲು 
ಧ್ವನಿಯಲ್ಲಿ ಕಿರಚಿಕೊಳ್ಳಲು ಪ್ರಾರಂಭಿಸಿದವು. ಕೋಳಿಗಳು ನೆಲಬಿಟ್ಟು 
ಮರಗಳ ಮೇಲೆ ಆಶ್ರಯ ಪಡೆದವು. ನಾಯಿಗಳು ರಾತ್ರಿಯೆಲ್ಲಾ 
ಬೊಗಳತೊಡಗಿದವು. 
ರಾಡಾನ್‌ ಪ್ರಮಾಣ ಹೆಚ್ಚಳ : 

ಭೂಮಿ ಸೂರ್ಯನಿಂದ ಸಿಡಿದು ಬಂದು ೪೬೦ ಮಿಲಿಯ. 
ವರ್ಷಗಳಾಗಿವೆ. ಅಂದಿನಿಂದ ಭೂಮಿ ಅನೇಕ ಬಗೆಯ ಬದಲಾವಣೆ 
ಗಳನ್ನು ತೋರುತ್ತಾ ಬಂದಿದೆ. ಕೆಲವು ಭೌತಿಕ ಬದಲಾವಣೆಗಳಿಗೆ ನದಿ, 
ಗಾಳಿ, ಭ್ಯಾತ್ರಿ ಬಿಸಿಲು, ಹಿಮನದಿಗಳ ಚಟುವಟಿಕೆಗಳು ಕಾರಣವಾದರೆ, 
ಕೆಲವು ಬದಲಾವಣೆಗಳಿಗೆ ಭೂಮಿಯೊಳಗಿನ ಅ೦ತರ್ಜಲಿತ ಶಕ್ತಿಗಳು 
ಕಾರಣವಾಗಿರುವುದು೦ಟು. ಭೂಮಿಯ ಒಳಗಿನ ತಾಪದಿಂದ ಶಿಲೆ ದ್ರವ್ಯ 
ರೂಪವಾಗಿ ಜ್ವಾಲಾಮುಖಿಗಳ ಮೂಲಕ  ಲಾವಾರೂಪದಲ್ಲಿ 
ಹೊರಬರುತ್ತದೆ. ಭೂಮಿಯ ಮೂಲ ಧಾತುಗಳಲ್ಲಿ ಯುರೇನಿಯಂ 
ಒ೦ದು ಮುಖ್ಯ ಧಾತು. ಯುರೇನಿಯಂ ಧಾತು ಅಣುಶಕ್ತಿಯ 
ಇಂಧನವಾಗಿ ಬಳಕೆಯಾಗುತ್ತದೆ. 

ರಾಡಾನ್‌ ಎ೦ಬುದು ಯುರೇನಿಯಂ ವಿಕಿರಣತೆಯಿಂದ 
ಉತ್ಪನ್ನವಾಗುವ ಒಂದು ಜಡ ಅನಿಲ. ಮೂಲಶಿಲೆಯಿಂದ ಅದು 
ಹೊಳ ಹಾಯಬಲ್ದುದು. ನೀರಿನಲ್ಲಿ ಸುಲಭವಾಗಿ ಕರಗಿದರೂ 
ಅದರೊಂದಿಗೆ ಪ್ರತಿಕ್ರಿಯೆ ತೋರುವುದಿಲ್ಲ. "ಅಂತರ್ಜಲದಲ್ಲಿ ಸಹಜವಾಗಿ 
ಒ೦ದು ಮಟ್ಟದವರೆಗೆ ರಾಡಾನ್‌ ಅ೦ಶವಿರುತ್ತದೆ. ರಾಡಾನ್‌ ಸೂಸುವ 


ಭೂಮಿ ಗುಡುಗಿದಾಗ / ೪೯ 


ಮೂಲಶಿಲೆ ಹತ್ತಿರದಲ್ಲಿದ್ದರೆ ಅಂತಹ ನೀರಿನಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚು 
ಪ್ರಮಾಣದ ರಾಡನ್‌ ಇರಲು ಸಾಧ್ಯ. ಭೂಕಂಪನವಾಗುವ ಮುನ್ನ 
ಶಿಲೆಗಳಲ್ಲಿ ಕಾಣಿಸಿಕೊಳ್ಳುವ ಸೂಕ್ಷ್ಮ ರುಸ! ದುರ್ಬಲ ಪೇಯಕುಡರ 
ಮೂಲಕ. ರಾಡಾನ್‌ ಅನಿಲ ಹಾಯ್ದು. ಅಲ್ಲಿನ ನೆಲದ ಮೇಲಿನ ಮಣ್ಣಿನಲ್ಲಿ 
ಹುತ್ತದ ಇಂತಹ ರಾಡಾನ್‌ ಸಂಗ್ರಹ ಅಧಿಕವಾಗುವುದನ್ನು ಸೂಕ್ತ 
ಉಪಕರಣಗಳಿಂದ ಅಳೆಯಬಹುದು. ಹೆಚ್ಚಿನ ರಾಡಾನ್‌ ಅಂಶ 
ಕಂಡುಬಂದರೆ ಭೂಕಂಪನ ಸಾಧ [ತೆಯನ್ನು ಸೂಚಿಸುತ್ತದೆ. 


ಹಿಲ್ಲಾ೦ಗ್‌ನಲ್ಲಿ ಅಣುಶಕ್ತಿ ಇಲಾಖೆ ಸ್ಥಾಪಿಸಿರುವ ಭೂಕಂಪನ 
ಮಾಪಕ ಕೇಂದದಲ್ಲಿ ೧೯೮೧೦೦ದ ೧೯೮೨ರ ನಡುವೆ ಇಪ ಪ್ರತ್ತನಾಲ್ಕು 
ಭೂಕಂ೦ಪನಗಳು ದಾಖಲೆಯಾದವು. ಈ ಅವಧಿಯಲ್ಲಿ ಅಂತರ್ಜಲದಲ್ಲಿ 
ಹೆಚ್ಚು ರಾಡಾನ್‌ ಅಂಶ ಸ ಸಂಗ್ರಹವಾಗಿರುವುದು ಕಂಡು ! ಬಂದಿದೆ. ಇದನ್ನು 
ಮೊದಲಿಗೆ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿ ಕಂಡು ಹಿಡಿದಿದ್ದು 
೯೬೮ರಲ್ಲಿ ತಾಪ್ಕೆಂಟ್‌ನಲ್ಲಾದ ಭೂಕಂಪನಕ್ಕೆ ಮುಂಚೆ, ಅಂದಿನಿಂದ 
ರಾಡಾನ್‌ ಹೆಚ್ಚಾಗುವ ಅಂಶ ಭೂಕಂಪನಗಳ ಮುನ್ಸೂಚನೆಯಲ್ಲಿ 
ಮಹತ್ವದ ಪಾತ್ರ ವಹಿಸುತ್ತದೆ. 
ಜಾಗರ ನ ಅಂತರಕಾಲ 


ಭೂಕಂಪನವಾದ ನಂತರ ಆ ಪ್ರದೇಶದಲ್ಲಿ ಬಹು ದೀರ್ಫ್ಥಕಾಲ 
ಭೂಕಂಪನವಾಗದಿದ್ದಲ್ಲಿ ಒತ್ತಡ ಸಾವಧಾನವಾಗಿ ಏರುತ್ತಿದೆ 
ಎಂಬುದನ್ನು ಸೂಚಿಸುತ್ತದೆ. ಒತ್ತಡ ಏರುತ್ತಾ ಹೋಗಿ ಸ್ತರಭಂಗವಾಗಿ 
ಹಿಂದೆ ಘಟಸಿದ ಪ್ರದೇಶದಲ್ಲಿಯೇ ಮತ್ತೆ ನಂದಿನ ಭೂಕಂಪನಕ್ಕಿಂತ 
ತೀವವಾಗಿ ಭೂಕಂಪನವಾಗುವ ಅವಕಾಶ ಇರುತ್ತದೆ. ಜು 
ಭೂಕಂ೦ಪನಗಳ ನಡುವಿನ ಕಾಲವನ್ನು ಅ೦ತರಕಾಲ (5015110 8೩0) 
ಎನ್ನುತ್ತಾರೆ. ಯಾವುದೇ ಭೂಕಂಪನ ವಲಯದಲ್ಲಿ ದೊಡ್ಡ ಭೂಕಂಪನ 
ವಾಗುವ ಮುನ್ನ ಲಘು ಕಂಪನಗಳು ಘಟಿಸುವುದು ಕಡಿಮೆಯಾದರೆ ಆ 
ಕಾಲವನ್ನು ಅ೦ತರಕಾಲ ಎಂದು ಹೇಳಬಹುದು. 


ಹಿಮಾಲಯ ಪರ್ವತ ಶ್ರೇಣಿ ಭೂಕಂಪನದ ಅಧ್ಯಯನಕ್ಕೆ ಬಹಳ 


೫೦ / ಭೂಮಿ ಗುಡುಗಿದಾಗ 


ಪ್ರಶಸ್ತವಾದ ವಲಯ. ಹಿಮಾಲಯದ ಮು೦ಚೂಣಿಯ ಕಮಾನುಭಾಗ 
ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಚುರುಕಿನ ಮತ್ತು ಅಪಾಯದ 
ವಲಯವೆಂದು ಗುರುತಿಸಲಾಗಿದೆ. ಕೇವಲ ೫೩ ವರ್ಷಗಳ ಅ೦ತರದಲ್ಲಿ 
ರಿಚ್ಚರ್‌ ಮಾಪನದಲ್ಲಿ ೮ಕ್ಕೂ ಹೆಚ್ಚಿನ ಪರಿಮಾಣದ ನಾಲ್ಕು ಮಹಾ 
ಭೂಕ೦ಪನಗಳು ಈ ಪ್ರದೇಶದಲ್ಲಿ ಸಂಭವಿಸಿವೆ. ೧೮೯೭ ಮತ್ತು 
೧೯೫೦ ಅಸ್ಸಾಂನಲ್ಲಿ, ೧೯೦೫, ಕಾಂಗ್ರಾದಲ್ಲಿ ಮತ್ತು ೧೯೩೫ರಲ್ಲಿ 
ಬಿಹಾರ್‌ನಲ್ಲಿ ಭೂಕಂಪನಗಳಾಗಿ ಅಪಾರ ಪ್ರಾಣ ಮತ್ತು ಸಂಪತ್ತಿನ 
ಹಾನಿಯಾಯಿತು. ೧೮೦೩ ಉತ್ತರ ಪ್ರದೇಶದಲ್ಲಿ. ೧೮೩೪ರಲ್ಲಿ 
ಬಿಹಾರದ ಪಶ್ಚಿಮ ಭಾಗದಲ್ಲಿ ೧೮೮೫ರಲ್ಲಿ ಕಾಶ್ಮೀರದ ಭಾಗಗಳಲ್ಲಿ 
ದೊಡ್ಡ ಭೂಕಂ೦ಪನಗಳಾದವು. ಭೂಕಂಪನಗಳ ಅಂ೦ತರಕಾಲವನ್ನು 
ಗಮನಿಸಿದಾಗ ಉತ್ತರ ಪ್ರದೇಶದಲ್ಲಿ ೩೦ ವರ್ಷಗಳ ಅ೦ತರಕಾಲ 
ಕಂಡುಬಂದರೆ, ಕಾಶ್ಮೀರದಲ್ಲಿ ೨೦ ವರ್ಷಗಳ ಅಂತರಕಾಲ 
ಕಂಡುಬಂದಿದೆ. : ಈ ಸೂಚನೆಗಳ ಆಧಾರದಿಂದ ಭೂಕ೦ಪನಗಳ 
ಮುನ್ಸೂಚನೆಯನ್ನು ಸ್ವಲ್ಪ ಮಟ್ಟಿಗೆ ಹೇಳಬಹುದಾಗಿದೆ. 

ಪ್ರಪಂಚದ ಎಳಸು ಪರ್ವತ ಶ್ರೇಣಿಗಳಾದ ಹಿಮಾಲಯ ಮತ್ತು 
ಆಲ್ಲ್ಸ್‌ ಶ್ರೇಣಿಗಳು ಪೂರ್ವ ಪಶ್ಚಿಮವಾಗಿ ಹುಟ್ಟಿಕೊಂಡಿವೆ. ಈ 
ಶ್ರೇಣಿಗಳಲ್ಲಿ ಘಟಿಸುವ ಭೂಕಂಪನಗಳಲ್ಲಿ ಒಂದು ರೀತಿಯ ಕ್ರಮಬದ್ಧತೆ 
ಇರುವುದಾಗಿ ತಿಳಿದು ಬರುತ್ತದೆ. ೧೮೯೭ ರಿಂದ ೧೯೧೬ ಮತ್ತು 
೧೯೨೩ ರಿಂದ ೧೯೫೧ರ ನಡುವೆ ಸಂಭವಿಸಿದ ಭೂಕಂಪನಗಳು 
ತುಂಬ ಭೀಕರವಾದರೆ, ೧೯೧೭ರಿಂದ ೧೯೩೩ ಮತ್ತು ೧೯೫೨ರಿಂದ 
೧೯೯೦ರ ನಡುವೆ ಸಾಧಾರಣ ಭೂಕಂಪನಗಳು ಗರಿಷ್ಠ ಮತ್ತು ಕನಿಷ್ಠ 
ಕಾಲಗಳೆಂದು ಕರೆಯಬಹುದಾಗಿದೆ. ೧೯೮೮ರಲ್ಲಿ ಮೊದಲಿಗೆ ಭಾರತದ 
ಉತ್ತರ ಈಶಾನ್ಯದಲ್ಲಿ ಕಾಣಿಸಿಕೊಂಡ ಭೂಕಂಪನ ಕೆಲವೇ ಶಿ೦ಗಳುಗಳ 
ನಂತರ ಚೀನಾದಲ್ಲಿ ಆಯಿತು. ಮುಂದಿನ ಕೆಲವೇ ತಿ೦ಗಳುಗಳಲ್ಲಿ 
ರಷ್ಯಾದಲ್ಲಾಯಿತು. ಒ೦ದು ರೀತಿಯಲ್ಲಿ ಒ೦ದು ದೊಡ್ಡ ಅಲೆ ಒಂದು ಕಡೆ 
ಕಾಣಿಸಿಕೊಡಂರೆ ಅದು ಎಲ್ಲೆಲ್ಲೊ ಸಾಗಿ ಮುಂದೆ. ಹೋಗುವಂತೆ 


ಭೂಮಿ ಗುಡುಗಿದಾಗ / ೫೧ 


ಭೂಕ೦ಪನಗಳು ಭೂಮಿಯ ಒಳಗೊಳಗೆ ಹಾಯುತ್ತಾ ಹೋದಂತೆ 
ತೋರುತ್ತವೆ. 

ಭೂಕಂಪನದ ಅ೦ತರಕಾಲವನ್ನು ಆಧಾರವಾಗಿಟ್ಟುಕೊಂಡು 
ಮುಂದೆ ಘಟಿಸುವ ಭೂಕಂ೦ಪನಗಳ ಮುನ್ಸೂಚನೆಯನ್ನು ಹಲವು ಕಡೆ 
ಈಗಾಗಲೆ ಎಜ್ಞಾನಿಗಳು ಮುನ್ಸೂಚನೆ ನೀಡಿ ಯಶಸ್ವಿಯಾಗಿದ್ದಾರೆ. 
ಬಿಹಾರ-ನೇಪಾಳ ಭೂಕಂಪನ ಘಟಿಸುವ ಬಗ್ಗೆ ಭಾರತದ ಭೂವಿಜ್ಜಾ 
ಗಳು ಒಂದೆರಡು ವರ್ಷಗಳ ಮುಂಜೆಯೇ ಮುನ್ಸೂಚನೆ ನೀಡಿದ್ದರು. 
ಇನ್ನು ಲಾತೂರ್‌ ಭೂಕಂಪನದ ಬಗ್ಗೆ ಎಜ್ಞಾನಿಗಳು ನಿಖರವಾಗಿ ಎಚ್ಚರಿಕೆ 
ನೀಡಿದ್ದರು. ಸರಕಾರವಾಗಲಿ, ಸಾರ್ವಜನಿಕರಾಗಲಿ ಗಣನೆಗೆ 
ತೆಗೆದುಕೊಳ್ಳಲಿಲ್ಲ. ಇದೇ ರೀತಿಯ ಎರಡು ನಿಖರವಾದ 
ಉದಾಹರಣೆಗಳನ್ನು ಇಲ್ಲಿ ವಿವರಿಸಲಾಗಿದೆ. 


ಫೆಸಿಪಿಕ್‌ ಸಾಗರದ ಅಲೂಷಿಯಸ್‌ ಕಮರಿಯ ಬಳಿ ಇರುವ 
ಆಂಡ್ರಿಯಾನಾಫ್‌ ದ್ವೀಪದಲ್ಲಿ ೧೯೮೬ರ ಮೇ, ೭ರಂದು ಘಟಿಸಿದ 
ಭೂಕಂಪವನ್ನು ೧೯ ೮೨ರಷ್ಟು ಹಿಂದೆಯೇ ಸೂಚಿಸಲಾಗಿತ್ತು. ೧೯೮೨ರ 
ವೇಳೆಗೆ ಆಂಡ್ರಿಯಾನಾಫ್‌ ದ್ವೀಪದಲ್ಲಿದ್ದ ಭೂಕಂಪನ ಮಾಪಕ 
ಕೇಂದ್ರದಲ್ಲಿ ಲಘು ಭೂಕಂಪನಗಳು ತೀರ ಕಡಿಮೆಯಾಗಿ ಹೋಗಿದ್ದವು. 
ಇದನ್ನು ಗಣನೆಗೆ ತೆಗೆದುಕೊಂಡು ೧೯೮೫ರ ಸುಮಾರಿಗೆ ೭ರ 
ಪರಿಮಾಣದ ಭೂಕಂಪನ ಘಟಿಸುವುದಾಗಿ ಭೂವಿಜ್ಞಾನಿಗಳು ಭವಿಷ್ಯ 
ನುಡಿದರು. ಅದರಂತೆ ೧೯ ೮೬ರಲ್ಲಿ ೭೭ರ ಪರಿಮಾಣದ ಭೂಕಂಪನ 
ಘಟಿಸಿತು. ಯಾವುದೇ ಭೂಕಂಪನ ವಲಯದಲ್ಲಿ ಸಾಮಾನ್ಯವಾಗಿ 
ಘಟಿಸುವ ಲಘು ಭೂಕಂಪನಗಳು ನಿಂತುಹೋದರೆ ಬರುವ ದೊಡ 
ಭೂಕ೦ಪನಕ್ಕೊಳಗಾಗುವ ಒತ್ತಡ ಏರುತ್ತಿದೆ ಎಂದೇ ಅರ್ಥ. ಎರಡು 
ದೊಡ್ಡ ಭೂಕಂಪನಗಳ ಮಧ್ಯದ ಅ೦ತರಕಾಲದಲ್ಲಿ ಲಘು 
ಭೂಕಂಪನಗಳು ಘಟಿಸುತ್ತಿದ್ದರು ಮುಂದಿನ ಭೂಕಂಪನಕ್ಕೆ ಸೂಚನೆ 
ಆಗಬಹುದು. ದೊಡ್ಡ ಭೂಕಂ೦ಪನಗಳು ಘಟಿಸಿದ ನಂತರ ಲಘು 

ಭೂಕಂ೦ಪನಗಳು (ಸಿಗ: 5110015) ಆಗುವುದು ಸಹಜ. 
ಇ 


ಲಕಕ ಅ. ಹಾಶ್‌ಕಾಜ! 
' 3. 


ಹೃ ಹ ತ ತ ೨... 
ಆ 


ಯುಂ 
ಡು ತತ್ರ ಅತ್ಯ೦ತ ' ಚುರುಕಿನ ಮತ್ತು ಅಧಾಲಹಗೂಸಿ 
ಈ ಭಗ ಚತಾೆಂತರನಕಂಕತನಳ 
ಭೆ ಜ್ಹತಾಸತಕ ಒಹಹಾ' ಸ್ರತ ಅತಾಃ 
ಕ್ಷ ಸತ್‌ ಕ ಗಂ ತಾಕು ಚೌರ: 
ಕತಕ ಶಿಕಾ ಈರ ಕುಂಔಕಶಿಕಾ) 
1386 ಗ 22 ಗ೦ಡ. ಬಶೀರಾಟ್‌ 
1 5/7 ಇಗ ಪಾಗಜತಿ ದ '1ಇರಕಕೆಕ5% ಬಾ 
. ಚಿಸಿಕೀರಿರವು. 0ನ ಸಬ ಅಓ ೪ 
ಹಾ ೧ ಕತ್ತಲ. ಅ ಹಕಕ ಹ, ಹವ 
ಉಪಟಳ ಕೂ. ಈ *ಇ೧ಯ೫ಂಅಕೆ ಬರಗ ಒನಕೆ 
ಮೂರ 6% 1318037 'ಕೌರಣ್‌ರ ಹು 
; 7 ೮೪೫%3ಬಹಸ ಶಾಟ 2553 ಜರ್‌ಲಾಂ ಅಳಕೆ 
ಗ 'ತಜಂತಿಯಬ 7 ಇರಢಿ ರಿ ಇಇ ಸಾಮುಭಂ ಮ್‌) 
ಇರ0203 ಶಾಧಿ 6912ರಾರಕಂ ಈ ತಭಿಡಿ ಸದದ: 
ಸಾ /ಕೆಛ್ಲಿಲಾಸಿರು!1೫ ಬಾಲು: ನತರ 
ಗು 




































'ೆ 





2೪2. ?''ಊ?ಊ'|[ ಮವ ಟು 14444 ಆ“ ೬. ಆಜೂ ತ್‌ 
೨ 
೯ ಗ ಎಪ್‌ 
& ನಂ. 56/1-6, ನರಸಿಂಹಯ್ಯ ಬತಾ 
ಜೆ ತಡ 0ಬ (.. ಕೊಟ್ಟಿಗೆಪಾಳ್ಯ, ಮಾಗಡಿ ಮುಖ್ಯರಸ್ತೆ, 
೨. ೨ ಕ ಭಗ ಬ್‌... 





ಆಸಿ 7... 


